ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ.) 
ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅವರಣ, ಬಸವನಗುಡಿ ರಸ್ತೆ, 
ನರಸಿಂಹರಾಜಾ ಕಾಲೋನಿ, ಬೆಂಗಳೂರು-೧೯ 


ರ್ಗ೯ಳನೇ ಸಾಲಿನ ವಾರ್ಷಿಕ ವರದಿ 


ಕರ್ನಾಟಕ ಇತಿಹಾಸ ಅಕಾದೆಮಿಯ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು, ಅದರ ಗೌರವವನ್ನು ಹೆಚ್ಚಿಸಿರುವ 
ಪ್ರಿಯ ಸರ್ವಸದಸ್ಕ ಬಂಧುಗಳೇ, 


ತಮ್ಮೆಲ್ಲರ ಅವಗಾಹನೆಗೆ ೧೯೯೪ನೇ ಸಾಲಿನ, ಅಂದರೆ ಕರ್ನಾಟಕ ಇತಿಹಾಸ ಅಕಾದೆಮಿಯ ೯ನೇ ವರ್ಷದ ವಾರ್ಷಿಕ 
ವರದಿಯನ್ನು ಮಂಡಿಸಲು ಅತ್ಯಂತ ಸಂತೋಷವಾಗುತ್ತಿದೆ. 


ಕರ್ನಾಟಕ ಇತಿಹಾಸ ಅಕಾದೆಮಿಯ ಸ್ಥಾಪನೆಯಾಗಿ ೯ ವರ್ಷಗಳು ಪೂರ್ಣವಾಗಿ ೧೦ನೇ ವರ್ಷಕ್ಕೆ ಕಾಲಿಟ್ಟಿದೆ. 
ದಿ : ೨೮-೬-೧೯೮೬ರಂದು ಕರ್ನಾಟಕ ಇತಿಹಾಸದ ಬಗೆಗೆ ಪ್ರೀತಿ ಇರಿಸಿಕೊಂಡಿರುವ ೧೯ ಜನರು ಬೆಂಗಳೂರಿನ ಮಿಥಿಕ್‌ 
ಸೊಸೈಟಿಯಲ್ಲಿ ಸಭೆ ಸೇರಿ ತೀರ್ಮಾನಿಸಿದ ಪ್ರಕಾರ ಕರ್ನಾಟಕ ಇತಿಹಾಸ ಅಕಾದೆಮಿಯ ಸ್ಥಾಪನೆಗೊಂಡಿತು. ದಿನಾಂಕ 
೧೪-೧೨-೧೯೮೬ರಂದು ಬೆಂಗಳೂರಿನಲ್ಲೇ ಕರ್ನಾಟಕ ಇತಿಹಾಸ ಅಕಾದೆಮಿಯ ಔಪಚಾರಿಕ ಉದ್ಭಾಟನೆಯೂ ಆಯಿತು. 
ಈಗ ಹತ್ತನೆಯ ವರ್ಷಕ್ಕೆ ಅಡಿ ಇಟ್ಟಿರುವ ಅಕಾದೆಮಿಯ ೧೦ನೆಯ ಹುಟ್ಟುಹಬ್ಬವನ್ನು ೧೯೯೫ರ ಡಿಸೆಂಬರ್‌ ತಿಂಗಳಿನಲ್ಲಿ 
ಹಮ್ಮಿಕೊಳ್ಳುವ ಅಭಿಲಾಷೆಯಿದೆ ಎಂದು ಹೆಮ್ಮೆಯಿಂದ ತಿಳಿಸುತ್ತಾ, ೧೯೯೪ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ 
ಮುಂದೆ ಮಂಡಿಸುತ್ತಿದ್ದೇನೆ. 


ಎಂಟನೆಯ ವಾರ್ಷಿ ಸಮ್ಮೇಳನ 


ಅಕಾದೆಮಿಯ ಎಂಟನೇ ವಾರ್ಷಿಕ ಸಮ್ಮೇಳನವು ೧೯೯೪ರ ಜುಲೈ ೮, ೯ ಮತ್ತು ೧೦ರಂದು ಬಳ್ಳಾರಿ ಜಿಲ್ಲೆಯ 
ಸೊಂಡೂರಿನಲ್ಲಿ ನಡೆಯಿತು. ಅತ್ಮಂತ ಯಶಸ್ವಿಯಾಗಿ ನಡೆದ ಸಮ್ಮೇಳನಕ್ಕೆ ಸೊಂಡೂರಿನ ಕರ್ನಾಟಕ ಸೇವಾ ಸಂಘ ಆಶ್ರಯ 
ನೀಡಿ ಉಪಕರಿಸಿತು. ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಮಾತ್ರವಲ್ಲದೆ, ಕರ್ನಾಟಕ ಸಂಸ್ಕೃತಿಯ ಉತ್ತಮ 
ಹರಿಕಾರರಾದ ಶ್ರೀ ಎಂ. ವೈ. ಘೋರ್ಪಡೆ ಅವರ ನೇತೃತ್ವದಲ್ಲಿ ಆಶ್ರಯದಾತ ಸಂಸ್ಥೆಯು, ಸೊಂಡೂರಿನ ಆದರ್ಶ 
ಸಮುದಾಯ ಭವನ ಕಲ್ಮಾಣ ಮಂಟಪದಲ್ಲಿ ಸಮ್ಮೇಳನವು ಅತ್ಯಂತ ವಿಜೃಂಭಣೆಯಿಂದ ಮಾತ್ರವಲ್ಲದೆ, ಅರ್ಥಪೂರ್ಣವಾಗಿ 
ನಡೆಯಲು ಕಾರಣವಾಯಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ . 
ಸಲ್ಲಿಸುತ್ತಿರುವ ಹಾಗೂ ಕರ್ನಾಟಕದ ಸಂಶೋಧಕರ ಸಾಲಿನಲ್ಲಿ ಮೊದಲ ಪಂಕ್ತಿ ಯಲ್ಲೇ ನಿಲ್ಲುವ ಡಾ॥ಎಂ. ಎಂ. ಕಲಬುರ್ಗಿ 
ಅವರು ಸಮ್ಮೇಳನದ ಅಧ್ಯಕ್ಷರಾಗಿ, ಸಮ್ಮೇಳನದ ಗೌರವ ಹೆಚ್ಚಿಸಿದರು. 


ದಿನಾಂಕ: ೮-೭-೧೯೯೪ ರಂದು ಬೆಳಿಗ್ಗೆ ೧೦ ಘಂಟೆಗೆ ಆದರ್ಶ ಸಮುದಾಯ ಭವನದಲ್ಲಿ ಶ್ರಿ ಎಂ. ವೈ. 
ಘೋರ್ಪಡೆಯವರು ಸಮ್ಮೇಳನವನ್ನು ಉದ್ದಾ ಟಿಸಿದರು ಮಾತ್ರವಲ್ಲದೆ, ಕನ್ನಡ ವಿಶ್ವವಿದ್ಯಾಲಯದ ಕರ್ನಾಟಕ ಕೈಫಿಯತ್ತುಗಳು, 


ಇತಿಹಾಸ ದರ್ಶನ / ೩೦೮ 


ಕೃತಿಯನ್ನೂ ಬಿಡುಗಡೆ ಮಾಡಿದರು. ಇತಿಹಾಸವು ಕೇವಲ ಒಬ್ಬ ವ್ಯಕ್ತಿಯ, ಒಂದು ಜನಾಂಗದ ಅಧ್ಯಯನಕ್ಕೆ ಮಾತ್ರ 
ಸೀಮಿತಗೊಳ್ಳದೆ, ಇಡೀ ಜನಸಮುದಾಯದ ಅಚಾರ ವಿಚಾರಗಳು ಮತ್ತು ಅವುಗಳಲ್ಲಾಗುತ್ತಿರುವ ಪರಿವರ್ತನೆಯ 
ವಿಶ್ಲೇಷಣೆಗೂ ಅವಕಾಶ ಮಾಡಿಕೊಡಬೇಕು ಎಂಬ ಶ್ರೀ ಎಂ. ವೈ. ಫೋರ್ಪಡೆಯವರ ಅಭಿಪ್ರಾಯವು ಅವರ ಉದ್ದಾಟನಾ 
ಭಾಷಣದಲ್ಲಿ ವ್ಯಕ್ತವಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದ 
ಪ್ರಾಧ್ಯಾಪಕ ಪ್ರೊ॥ ಎ. ವಿ. ನರಸಿಂಹಮೂರ್ತಿ ಅವರು "ಇತಿಹಾಸ ದರ್ಶನ'ದ ಒಂಬತ್ತನೆಯ ಸಂಚಿಕೆಯನ್ನು ಬಿಡುಗಡೆ 
ಮಾಡಿದರು. ಸಭೆಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಕಳೆದ ಸಮ್ಮೇಳನದ ಅಧ್ಯಕ್ಷ ಡಾ| ಅ. ಸುಂದರ ಅವರು 
ಈಗಿನ ಸಮ್ಮೇಳನದ ಅಧ್ಯಕ್ಷ ಡಾ| ಎಂ. ಎಂ. ಕಲಬುರ್ಗಿ ಅವರಿಗೆ ಮಾಲಾರ್ಪಣೆ ಮಾಡಿದರು. ಸಮ್ಮೆಳನಾಧ್ಯಕ್ಷರಿಗೆ 
ಅಕಾದೆಮಿಯ ಆಧ್ಯಕ್ಷ ಪ್ರೊ ॥ ಜಿ. ಎಸ್‌. ದೀಕ್ಷಿತ್‌ ಅವರು ಗೌರವ ಸಮರ್ಪಣೆ ಮಾಡಿದರು. ಶೈಕ್ಷಣಿಕ ನೆಲೆಯಲ್ಲೇ ನಡೆದು 
ಬಂದಿರುವ ಅಕಾದೆಮಿಯ ಸಮ್ಮೇಲನಗಳ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಮ್ಮೇಳನಾಧ್ಯಕ್ಷರಾದ ಡಾ|| ಎಂ. ಎಂ. 
ಕಲಬುರ್ಗಿ ಅವರು ಚಾರಿತ್ರಿಕ ಮತ್ತು ಸಮಕಾಲೀನ ಪ್ರಜ್ಞೆಗಳಿಗಿರಬೇಕಾದ ಸಹ ಸಂಬಂಧದ ಬಗೆಗೆ ತಿಳಿಸುತ್ತಾ ಇತಿಹಾಸಕ್ಕೂ 
ಚಲನಶೀಲತೆ ಲಭ್ಯವಾಗಬೇಕೆಂದು ಅಭಿಪ್ರಾಯಪಟ್ಟರು. ಸಂಸ್ಕೃತಿಯ ಬಗೆಗೆ ಇನ್ನೂ ಹೆಚ್ಚಿನ ಅಧ್ಯಯನವಾಗಬೇಕೆಂದು 
ಸಮ್ಮೇಳನಾಧ್ಯಕ್ಷರ ಅಭಿಪ್ರಾಯವಾಗಿತ್ತು. 


ಸಮ್ಮೆಳನದಲ್ಲಿ ಕಳೆದ ವರ್ಷ (ಜುಲೈ ೧೯೯೩ರಿಂದ ಜುಲೈ ೧೯೯೪) ಪಿಎಚ್‌.ಡಿ. ವದವಿ ಪಡೆದ ಅಕಾದೆಮಿಯ ೯ 
ಸದಸ್ಮರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಪಡೆದವರೆಂದರೆ ಹೊಸಪೇಟೆಯ ಡಾ॥ ಮೃತ್ಯುಂಜಯ ರುಮಾಲೆ, ಹಂಪಿಯ 
ಡಾ| ಎಫ್‌. ಟಿ. ಹಳ್ಳಿಕೇರಿ, ಮೈಸೂರಿನ ಡಾ|| ಎನ್‌. ಹರಳಯ್ಯ, ಭದ್ರಾವತಿಯ ಡಾ! ಕೆ.ಎಸ್‌. ಕುಮಾರಸ್ವಾಮಿ, 
ಸೂಂಡೂರಿನ ಡಾ॥ ಸಿ. ನಾಗಭೂಷಣ, ಮೈಸೂರಿನ ಡಾ| ಆರ್‌. ಗೋಪಾಲ್‌, ಬೆಂಗಳೂರಿನ ಡಾ! ಬೆಂ. ಶಾ. ಶ್ಯಾಮಲಾ 
ರತ್ನಕುಮಾರಿ, ತಿಪಟೂರಿನ ಡಾ| ಎಸ್‌. ಎನ್‌. ಶಿವರುದ್ರಸ್ವಾಮಿ ಮತ್ತು ರಾಯಚೂರಿನ ಡಾ॥ ಚನ್ನಬಸವ ಹಿರೇಮಠ. 


ಅಕಾದೆಮಿಯ ಅಧ್ಯಕ್ಷರಾದ ಪ್ರೊ ॥ ಜಿ. ಎಸ್‌. ದೀಕ್ಷಿತ್‌ ಸ್ವಾಗತಿಸಿದರು. ಇತಿಹಾಸ ದರ್ಶನದ ಸಂಪಾದಕರಾದ ಡಾ| 
ಸೂರ್ಯನಾಥ್‌ ಕಾಮತ್‌ ಅಕಾದೆಮಿಯ ಪರಿಚಯ ಮಾಡಿದರು ಮತ್ತು ಅಕಾದೆಮಿಯ ಪ್ರಧಾನ ಕಾರ್ಯದರ್ಶಿ ಡಾ! 
ಎಚ್‌. ಎಸ್‌. ಗೋಪಾಲರಾವ್‌ ವಂದನೆ ಸಲ್ಲಿಸಿದರು. 


ಸಮ್ಮೇಳನದಲ್ಲಿ ಪ್ರಧಾನವಾಗಿರುವ ಸಂಶೋಧನ ಪ್ರಂಬಧಗಳ ಗೋಷ್ಠಿಗಳು ೮ನೇ ತಾರೀಖು ಮಧ್ಯಾಹ್ನ 
೨ ಗಂಟೆಯಿಂದ ಆರಂಭಗೊಂಡವು. ಮೊದಲ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ| ವಸುಂಧರಾ ಫಿಲಿಯೋಜಾ ವಹಿಸಿದ್ದರು. 
ಮತ್ತು ನಾಲ್ಕು ಪ್ರಬಂಧಗಳ ಮಂಡನೆಯ-ಯಿತು. ಗೋಷ್ಠಿಯನ್ನು ಡಾ ॥ ಮೃತ್ಯುಂಜಯ ರುಮಾಲೆ ನಿರ್ವಹಿಸಿದರು. ಅದೇ 
ದಿನ ಮಧ್ಯಾಹ್ನ ೪-೧೫ ಗಂಟೆಗೆ ನಡೆದ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ| ಅ. ಸುಂದರ ವಹಿಸಿದ್ದು, ಡಾ॥ ದೇವರ 
ಕೊಂಡಾರೆಡ್ಡಿ ಗೋಷ್ಠಿಯ ನಿರ್ವಹಣೆ ಮಾಡಿದರು. ಏಳು ಪ್ರಬಂಧಗಳು ಮಂಡಿತವಾದವು. ದಿನಾಂಕ ೯-೭-೧೯೯೪ ರಂದು 
ಬೆಳಿಗ್ಗೆ ೯ ರಿಂದ ೧೧ ರವರೆಗೆ ನಡೆದ ಮೂರನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರೊ ॥ ಜಿ. ಎಸ್‌. ದೀಕ್ಷಿತ್‌ ವಹಿಸಿದ್ದರು. 
ನಿರ್ವಹಣೆ ಡಾ॥ ಕೆಳದಿ ವೆಂಕಟೇಶ್‌ ಜೋಯಿಸ್‌; ಹಾಗೂ ಏಳು ಪ್ರಬಂಧಗಳು ಮಂಡಿತವಾದವು. ಅದೇ ದಿನ ಮಧ್ಯಾಹ್ನ 
೧೧-೧೫ಕ್ಕೆ ಆರಂಭವಾದ ನಾಲ್ಕನೇ ಗೋಷ್ಠಿಯಲ್ಲಿ ಎಂಟು ಪ್ರಬಂಧಗಳ ಮಂಡನೆಯಾಗಿ ಪ್ರೊ ॥ ಎ. ವಿ. ನರಸಿಂಹಮೂರ್ತಿ 
ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಡಾ| ಎಚ್‌.ಎಸ್‌. ಉಷಾರಾಣಿ ನಿರ್ವಹಣೆ ಮಾಡಿದರು. 


ದಿನಾಂಕ: ೯-೭-೧೯೯೪ ರಂದು ಮಧ್ಯಾಹ್ನ ೨ ರಿಂದ ೪ ಘಂಟೆಯವರೆಗೆ ನಡೆದ ಐದನೆಯ ಗೋಷ್ಠಿಯ ಅಧ್ಯಕ್ಷತೆ 
ವಹಿಸಿದ್ದವರು ಡಾ॥ ಕೆ. ಎನ್‌. ಚಿಟ್ನಿಸ್‌ ಮತ್ತು ನಿರ್ವಹಣೆ ಮಾಡಿದವರು ಶ್ರೀ ಕೆ. ಬಿ. ಶಿವತಾರಕ್‌. ನಾಲ್ಕು ಪ್ರಬಂಧಗಳು 
ಮಂಡಿತವಾದವು. ಅದೇ ದಿನ ಮಧ್ಯಾಹ್ನ ೪-೧೫ ರಿಂದ ೬-೧೫ರ ವರೆಗೆ ನಡೆದ ಆರನೆಯ ಗೋಷ್ಠಿಯಲ್ಲಿ ಆರು ಪ್ರಬಂಧಗಳು 
ಮಂಡಿತವಾದವು. ಅಧ್ಯಕ್ಷತೆಯನ್ನು ಡಾ !! ಜ್ಕೋತ್ಸ್ನಾ ಕಾಮತ್‌ ವಹಿಸಿದ್ದರು. ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದವರು 
ಶ್ರೀ ಪಿ. ವಿ. ಕೃಷ್ಣಮೂರ್ತಿ. 


ಇತಿಹಾಸ ದರ್ಶನ / ೩೦೯ 


ದಿನಾಂಕ : ೯-೭-೧೯೯೪ ರಂದು ಸಂಜೆ ೬-೩೦ ಗಂಟೆಗೆ ಸೊಂಡೂರಿನ ಆದರ್ಶ ಸಮುದಾಯ ಭವನದಲ್ಲಿ ಪ್ರೊ॥ ಜಿ. 
ಎಸ್‌. ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ಆಕಾದೆಮಿಯ ಸರ್ವಸದಸ್ಯರ ಸಭೆ ನಡೆಯಿತು. ಆ ವಿವರಗಳನ್ನು ಮುಂದೆ 
ಪ್ರಸ್ಮಾಪಿಸಲಾಗುವುದು. 


ದಿನಾಂಕ : ೧೦-೭-೧೯೯೪ರಂದು ಬೆಳಿಗ್ಗೆ ೯ ರಿಂದ ೧೧ ರವರೆಗೆ ನಡೆದ ಏಳನೆಯ ಗೋಷ್ಠಿಯಲ್ಲಿ ಹನ್ನೆರಡು 
ಪ್ರಬಂಧಗಳೂ (ಅಧ್ಯಕ್ಷತೆ : ಡಾ| ಶ್ರೀನಿವಾಸ ಹಾವನೂರ್‌, ನಿರ್ವಹಣೆ : ಶ್ರೀ ಎಸ್‌. ರಾಜೇಂದ್ರಪ್ಪ), ೧೧-೧೫ ರಿಂದ ೧- 
೧೫ ರವರೆಗೆ ನಡೆದ ಎಂಟನೆಯ ಗೋಷ್ಠಿಯಲ್ಲಿ ಹತ್ತು ಪ್ರಬಂಧಗಳೂ (ಅಧ್ಯಕ್ಷತೆ : ಡಾ॥ ಸೂರ್ಯನಾಥ್‌ ಕಾಮತ್‌) 
ಮಂಡನೆಯಾದವು. ಸಮ್ಮೇಳನದ ಕೊನೆಯ ಗೋಷ್ಠಿಯಲ್ಲಿ ಏಳು ಪ್ರಬಂಧಗಳು ಮಂಡನೆಯಾದವು. ಅಧ್ಯಕ್ಷತೆ ವಹಿಸಿದ್ದವರು: 
ಡಾ॥ ಪ್ರತಿಭಾ ಚಿಣ್ಣಪ್ಪ ಮತ್ತು ಗೋಷ್ಠಿಯನ್ನು ನಿರ್ವಹಿಸಿದವರು ಶ್ರೀ ಎಸ್‌. ಎಂ. ನಾಗಭೂಷಣ. 


ದಿನಾಂಕ ೮-೭-೧೯೯೪ ರಂದು ರಾತ್ರಿ ೭-೩೦ ಘಂಟೆಗೆ ಉತ್ಪನನಗಳನ್ನು ಕುರಿತು ಸೋದಾಹರಣಪೂರ್ವಕ ವಿಶೇಷ 
ಉಪನ್ಶಾಸವನ್ನು ಏರ್ಪಡಿಸಲಾಗಿತ್ತು. ಉಪನ್ಮಾಸ ನೀಡಿದವರು ಶ್ರೀ ಎಚ್‌. ಟಿ. ತಳವಾರ್‌ ಮತ್ತು ಅಧ್ಯಕ್ಷತೆ ವಹಿಸಿದ್ದವರು 
ಡಾ| ಡಿ. ವಿ. ದೇವರಾಜ್‌. 


ದಿನಾಂಕ ೯-೭-೧೯೯೪ ರಂದು ನಡೆದ ಸರ್ವಸದಸ್ಯರ ಸಭೆಯ ವರದಿ 


ಕರ್ನಾಟಕ ಇತಿಹಾಸ ಅಕಾದೆಮಿಯ ಆನೆಯ ವಾರ್ಷಿಕ ಸಮ್ಮೇಳನದ ಸಭಾಸ್ಥಾನವಾದ ಸೊಂಡೂರಿನ ಆದರ್ಶ 
ಸಮುದಾಯ ಭವನದಲ್ಲಿ ಮೊದಲೇ ಸರ್ವಸದಸ್ಮರಿಗೂ ಪತ್ರಮುಖೇನ ತಿಳಿಸಿದ್ದಂತೆ ದಿನಾಂಕ ೯-೭-೧೯೯೪ ಶನಿವಾರ ಸಂಜೆ 
ಓ-೩೦ಕ್ಕೆ ಆಕಾದೆಮಿಯ ಅಧ್ಯಕ್ಷರಾದ ಪ್ರೊ! ಜಿ. ಎಸ್‌. ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಸದಸ್ಮರ ಸಭೆಯ 
ನಡವಳಿಕೆಗಳು ಕೆಳಕಂಡಂತಿವೆ : 


ಸಭೆಯನ್ನು ಆರಂಭಿಸಲು ಪ್ರಧಾನ ಕಾರ್ಯದರ್ಶಿ ಡಾ! ಎಚ್‌. ಎಸ್‌. ಗೋಪಾಲರಾವ್‌ ಅವರು ಸರ್ವಸದಸ್ಯರ 
ಅನುಮತಿ ಕೋರಿದರು. ಡಾ ಶ್ರೀನಿವಾಸ ಹಾವನೂರ ಅವರೊಂದಿಗೆ ಸರ್ವಸದಸ್ಕರೂ ಸಭೆಯ ಆರಂಭಕ್ಕೆ ಅನುಮತಿ 
ನೀಡಿದರು. ಸ 


ಶ್ರೀ ಜಯಮ್ಮಕರಿಯಣ್ಣ ಅವರ ಪ್ರಾರ್ಥನೆಯೊಂದಿಗೆ ಸಭೆ ಆರಂಭವಾಯಿತು. ಪ್ರಧಾನ ಕಾರ್ಯದರ್ಶಿ ಡಾ! ಎಚ್‌. 
ಎಸ್‌. ಗೋಪಾಲರಾವ್‌ ಅವರು ಅಧ್ಯಕ್ಸರ ಸಹಿತ ಸರ್ವಸದಸ್ಮರನ್ನೂ ಸಭೆಗೆ ಸ್ವಾಗತಿಸಿದರು. ` 


೧೯೯೩ನೆಯ ಸಾಲಿನ ವಾರ್ಷಿಕ ವರದಿಯನ್ನು ಸರ್ವಸದಸ್ಕರಿಗೂ ಹಂಚಿದ್ದುದರಿಂದ, ವಿವರವಾಗಿ ವರದಿಯ ವಾಚನದ 
ಅವಶ್ಯಕತೆ ಇಲ್ಲವೆಂದೂ, ಸಂಕ್ಸಿಪ್ತವಾಗಿ ಪ್ರಧಾನ ಕಾರ್ಯದರ್ಶಿಯವರು ತಿಳಿಸಿದರೆ ಸಾಕೆಂದು ಸದಸ್ಮರೆಲ್ಲರೂ ಸೂಚಿಸಿದರು. 
ಅದರಂತೆ ಪ್ರಧಾನ ಕಾರ್ಯದರ್ಶಿಯವರು ಸಂಕ್ಸಿಪ್ತ ವರದಿಯನ್ನು ಸರ್ವಸದಸ್ಕರಿಗೆ ತಿಳಿಸಿದರು. ವರದಿಯನ್ನು 
ಸ್ವೀಕರಿಸಬುಹುದೆಂದು ಡಾ| ಎ. ವಿ. ನರಸಿಂಹಮೂರ್ತಿ ಅವರು ಮಾಡಿದ ಸೂಚನೆಗೆ ಡಾ|| ಎಂ. ವೈ. ಸಾವಂತ ಮತ್ತು ಶ್ರೀ 
ವಿ. ಸಿ. ಮಾಲಗತ್ತಿ' ಅನುಮೋದಿಸಿದರು. ಸರ್ವಸದಸ್ಮರ ಅನುಮೋದನೆಯೂ ದೊರೆಯಿತು. 


ಕೋಶಾಧಿಕಾರಿ ಶ್ರೀ ಎಂ. ಬಿ. ಪಾಟೀಲ್‌ ಅವರು ಅಕಾದೆಮಿಯ ಅಡಿಟ್‌ ಆದ ೧೯೯೩ನೆಯ ಸಾಲಿನ ಲೆಕ್ಕಪತ್ರವನ್ನು 
ಮಂಡಿಸಿದರು. ಅದರ ವಿವರಗಳನ್ನೂ ಸರ್ವಸದಸ್ಕರಿಗೆ ಹಂಚಲಾಗಿತ್ತು. ಶ್ರೀ ಪಾಟೀಲರು ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸುತ್ತಾ, 
ವರ್ಷದಿಂದ ವರ್ಷಕ್ಕೆ ಅಕಾದೆಮಿಯ ಆದಾಯ ಹೆಚ್ಚುತ್ತಿರುವಂತೆ ವೆಚ್ಚವೂ ಹೆಚ್ಚಾಗುತ್ತಿರುವುದನ್ನು ತಿಳಿಸಿ ಕೆಲವು ಆಜೀವ 
ಸದಸ್ಮರಿಂದ ಇನ್ನೂ ಬಾಕಿ ಬರಬೇಕಾಗಿರುವ ಸದಸ್ಕ ಶುಲ್ಕವು ಸುಮಾರು ೨೫ ಸಾವಿರ ರೂಪಾಯಿಗಳಿವೆಯೆಂದೂ, ಅದನ್ನು 
ಸದಸ್ಮರು ಪಾವತಿ ಮಾಡಿ ಸಹಕರಿಸಬೇಕೆಂದೂ ಮನವಿ ಮಾಡಿದರು. ಆರಂಭದ ವರ್ಷಗಳಲ್ಲಿ ಅಕಾದೆಮಿಗೆ ೨೦೦ ರೂ. 
ಆಜೀವ ಸದಸ್ಯತ್ವ ಶುಲ್ಕ ನೀಡಿ, ಸದಸ್ಮರಾಗಿದ್ದವರು ೧೦೦ ರೂ.ಗಳ ದೇಣಿಗೆ ನೀಡಬೇಕೆಂಬ ರಾಯಚೂರು ಸಮ್ಮೆ:ಸನದ 
ಸಂದರ್ಭದ ಸರ್ವಸದಸ್ಯರ ಸಭೆಯಲ್ಲಿ ಮಾಡಿಕೊಂಡ ಮನವಿಗೆ ಹಲವು ಸದಸ್ಮರು ಮಾತ್ರ ಓಗೊಟ್ಟಿದ್ದು, ಉಳಿದ ಸದಸ್ಮರು 


ಲ್‌ೆ 


ಇತಿಹಾಸ ದರ್ಶನ / ೩೧೦ 


ಐಚ್ಛಿಕವಾಗಿ ಕೋರಿರುವ ನೆರವನ್ನು ನೀಡುವಂತೆ ಮತ್ತೆ ಕಳಕಳಿಯ ಮನವಿ ಮಾಡಿದರು. ಅಕಾದೆಮಿಯ ಕಚೇರಿ ಬಾಡಿಗೆ, 
ಪೀಠೋಪಕರಣ, ಅಂಚೆವೆಚ್ಚ ಇತ್ಕಾದಿಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸದಸ್ಯರ ಸ್ಥ ಪ್ರೇರಿತ ನೆರವು ಅಪೇಕ್ಷಿತ ಎಂದು ಶ್ರೀ 
ಪಾಟೀಲ್‌ ಅರಿಕೆ ಮಾಡಿದರು. ಅಕಾದೆಮಿಯ “ಇತಿಹಾಸ ದರ್ಶನ' ಸಂಚಿಕೆಯ ಮುದ್ರಣಕ್ಕೆ ಅಕಾದೆಮಿಯು ೨ನೇ ಪಿ.ಯು. 
ಇತಿಹಾಸ ವಿದ್ಯಾರ್ಥಿಗಳಿಗೆ ನಡೆಸುವ "ಇತಿಹಾಸ ಪ್ರಶಸ್ತಿ' ಪರೀಕ್ಷೆಗಳಿಂದ ಉಳಿಯುವ ಹಣವನ್ನು ಬಳಸಿಕೊಳ್ಳುತ್ತಿರುವುದನ್ನು 
ಸಭೆಗೆ ಮನವರಿಕೆ ಮಾಡಿದರು. 


ಪೀಠೋಪಕರಣಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ಉಳಿಸಬಹುದಿತ್ತು ಎಂದು ಶ್ರೀ ವಿ. ಸಿ. ಮಾಲಗತ್ತಿ ಅವರು 
ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನೂ ಪೀಠೋಪಕರಣಗಳನ್ನು ಕೊಳ್ಳದಿರುವುದರಿಂದ, ಅಭಿಮಾನಿಗಳು ಮತ್ತು ಆಸಕ್ತರು ಆ 
ಬಗ್ಗೆ ನೆರವಿಗೆ ಬಂದಲ್ಲಿ ಪೀಠೋಪಕರಣಗಳಿಗೆ ನಿಗದಿಪಡಿಸಿರುವ ಹಣವನ್ನು ಉಳಿಸಬಹುದೆಂದು ಶ್ರೀ ಎಂ. ಬಿ. ಪಾಟೀಲ್‌ 
ಸ್ಪಷ್ಟೀಕರಣ ನೀಡಿದರು. ಆ ಸಂದರ್ಭದಲ್ಲೇ ಶ್ರೀ ಹಿರಿಯಣ್ಣಯ್ಕ ಅವರು ಒಂದು ಗೋಡೆ ಗಡಿಯಾರವನ್ನೂ ್ಲಿ ಶ್ರೀ ಮೋಹನ್‌ 
ಗ. ಹೆಗಡೆಯವರು ರೂ. ೧೫೦ ಅನ್ನೂ ವಿವೇಕಾನಂದ ಕಾಲೇಜಿನ ಶ್ರೀ ಪಾಂಡುಕುಮಾರ್‌ ಮತ್ತು ಶ್ರೀ ಜಯರಾಮಯ್ಯ 
ಅವರು ಒಂದು ಮೇಜು ಅಥವಾ ರೂ. ೧೦೦೦ ವನ್ನೂ ಶ್ರೀ ಜಿ. ಸುಭಾಷ್‌ ಚಂದ್ರಬೋಸ್‌, ಶ್ರೀ ಕೆ. ಆರ್‌. ಗಣೇಶ್‌, ಶ್ರೀ 
ಯು. ಆರ್‌. ಸುಬ್ರಹ್ಮಣ್ಯ ಮತ್ತು ಶ್ರೀ ಆರ್‌. ವೆಂಕಟೇಶಮೂರ್ತಿ ಅವರು ತಲಾ ಒಂದು ಕುರ್ಚಿಯನ್ನು ಅಕಾದೆಮಿಯ 
ಕಛೇರಿಯ ಪೀಠೋಪಕರಣ ವ್ಯವಸ್ಥೆಗೆ ದಾನ ನೀಡುವ ಆಶ್ವಾಸನೆ ನೀಡಿದರು. ಸರ್ವಸದಸ್ಕರೂ ಮೆಚ್ಚುಗೆಯಿಂದ ಆಶ್ವಾಸನೆ 


ನೀಡಿದ ದಾನಿಗಳಿಗೆ ಧನ್ಯ ವಾದಗಳನ್ನು ಸಲ್ಲಿಸಿದರು. 


ಅಕಾದೆಮಿಯ ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಚೇರಿಗಾಗಿ ಬಾಡಿಗೆ ಕೊಠಡಿಯನ್ನು ಪಡೆಯಬೇಕಾಗಿದ್ದ ಔಚಿತ್ಯವನ್ನು 
ಶ್ರೀ ವಿ. ಸಿ. ಮಾಲಗತ್ತಿ ಪ್ರಶ್ನಿಸಿದರು. ಶ್ರೀ ಎಂ. ಬಿ. ಪಾಟೀಲರು ಹಿಂದೆ ಅಕಾದೆಮಿಯು ಸದಸ [ರೊಬ್ಬರ ಮನೆಯ ವಿಳಾಸವನ್ನು 
ಬಳಸಿಕೊಳ್ಳುತ್ತಿದ್ದು, ಅದರಿಂದ ಆ ಮನೆಯವರಿಗೆ ಆಗುತ್ತಿದ್ದ ತೊಂದರೆಗಳನ್ನು ತಿಳಿಸಿ, ಅಕಾದೆಮಿಗೆ ಪ್ರತ್ಯೇಕ ಕಛೇರಿಯ 
ಅಗತ್ಮ ಇದ್ದುದನ್ನು ಸ್ಪಷ್ಟಪಡಿಸಿದರು. 


೧೯೯೩ರ ಸಾಲಿನ ಅಕಾದೆಮಿಯ ಅಡಿಟ್‌ ಆದ ಲೆಕ [ಪತ್ರವನ್ನು ಒಪ್ಪಬಹುದೆಂದು ಶ್ರೀ ವಿ. ಸಿ. ಮಾಲಗತಿ ಶ್ರಿಯವರು 
ಸೂಚಿಸಿದ್ದಕ್ಕೆ ತಿರುಮಲೆ ಶ್ರೀ ರಂಗಾಚಾರ್ಯ ಅನುಮೋದಿಸಿದರು. ನಂತರ ಶ್ರೀ ಎಂ. ಬಿ. ಪಾಟೀಲರು ಆಕಾದೆಮಿಯ 
೧೯೯೪ನೆಯ ಸಾಲಿನ ಮುಂಗಡ ಆಯವ್ಯಯ ಪತ್ರವನ್ನು ಮಂಡಿಸಿದರು. ಅದರ ಪ್ರತಿಗಳನ್ನೂ ಸದಸ್ಯರಿಗೆ ಮೊದಲೇ 
ಹಂಚಲಾಗಿತ್ತು. 


ರಾಯಚೂರು ಸಮ್ಮೇಳನದಲ್ಲಿ (೧೯೯೨) ಆಗಿನ ಶಿಕ್ಷಣ ಮಂತ್ರಿ ಶ್ರೀ ಎಂ. ವೀರಪ್ಪ ಮೊಯ್ಲಿ ಅವರು ಸಮ್ಮೇಳನದ 
ಉದ್ದಾಟನೆಯ ಜ್ಯ ಸರ್ಕಾರದ ಪರವಾಗಿ ಆಶ್ವಾಸನೆ ನೀಡಿದ್ದ ೪೦,೦೦೦-೦೦ ರೂ.ಗಳ ಸಹಾಯಧನ ಇನ್ನೂ 
ಲಭಿಸದಿರುವ ಬಗ್ಗೆ ಶ್ರೀ ವಿ. ಸಿ . ಮಾಲಗತ್ತಿ ಅವರು ಸ್ಪಷ್ಟೀಕರಣ ಬಯಸಿದರು. ಆ ಬಗ್ಗೆ ಪ್ರಯತ್ನಗಳು ನಡೆದಿವೆಯೆಂದೂ. 
ಆದರೆ ಈವರೆಗೆ ಯಾವ ನೆರವೂ ಬಂದಿಲ್ಲ ವೆಂದೂ ಡಾ!! ಸೂರ್ಯನಾಥ್‌ ಕಾಮತ್‌ ಅವರು ಸ್ಪಷ್ಟಪಡಿಸಿದರು. ನಗರ 
ಸಮಿತಿಗಳು ಮತ್ತು ಜಿಲ್ಲಾ ಸಮಿತಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿ ಆಯಾ ಭಾಗಗಳ ಬಾಕಿ 
ಸದಸ್ಯತ್ವ ಶುಲ್ಕ ವಸೂಲಿಗೆ ಶ್ರೀ ಕುಂ. ಬಾ. ಸದಾಶಿವಪ್ಪ ನೀಡಿದ ಸಲಹೆಯನ್ನು ಎಲ್ಲ ಸದಸ್ಕರೂ ಒಪ್ಪಿದರು. 


ಉಳಿತಾಯ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸುವುದು ಸರಿಯಲ್ಲವೆಂದು ಶ್ರೀ ತಿರುಮಲೆ ಶ್ರೀ ರಂಗಾಚಾರ್ಯ 
ಸೂಚಿಸಿದರು. ಮುಂಗಡ ಪತ್ರವನ್ನು ಅನುಮೋದಿಸಿದರು. 


ಠರಾವುಗಳು 


೧) “ಇತಿಹಾಸ ಪರಂಪರೆ' ಉಳಿಸಿಕೊಂಡು ಬರಲು ಹಾಗೂ ಆಸಕ್ತಿ ಉಂಟುಮಾಡಲು ಯುವ ಸಂಶೋಧಕರ 
ಪಡೆಯನ್ನು ನಿರ್ಮಿಸುವ ದೃಷ್ಟಿಯಿಂದ ಪ್ರತೀ ಡಿಗ್ರಿ ಕಾಲೇಜಿನ ಪ್ರಾಧ್ಯಾಪಕರು ತಮ್ಮಲ್ಲಿ ಕಲಿಯುವ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ 


ಇತಿಹಾಸ ದರ್ಶನ / ೩೧೧ 


ಆಸಕ್ತಿ ಅಭಿಮಾನ ಉಂಟುಮಾಡಲು, ವಿದ್ಮಾ ರ್ಥಿಗಳು ೩-೪ ತಿಂಗಳವರೆಗೆ ಸೂಟಿಗೆ ಊರಿಗೆ ಹೋಗುವಾಗ ಸೂಟಿಯಲ್ಲಿ 
ತಮ್ಮ ತಮ್ಮ ಊರು ಹಾಗೂ ಸುತ್ತಲಿನ ಐತಿಹಾಸಿಕ, ಸಾಮಾಜಿಕ ಪರಿಸ್ಥಿ. ತಿಯನ್ನು ಅಭ್ಕಾಸ ಮಾಡಿ ಸೂಟಿಮುಗಿಸಿ ಬರುವಾಗ 
ಒಂದಾದರೂ ಪ್ರಬಂಧ ತ ತರಲು ಕಡ್ಡಾಯ ಮಾಡಲು ವಿಶ್ವವಿದ್ಮಾ [ಲಯಗಳ ಅಧಿಕಾರಿಗಳಲ್ಲಿ ಈ ಸಭೆ ಕೇಳಿಕೊಳ್ಳುತ್ತದೆ, 
ಎಂದು ಬೆಳಗಾವಿಯ ಶ್ರೀ ವಿ. ಸಿ. ಮಾಲಗತ್ತಿ ಅವರು ಮಂಡಿಸಿದ ಠರಾವನ್ನು ಧಾರವಾಡದ ಡಾ ಎಂ. ವಾಯ್‌. ಸಾವಂತ್‌ 
ಅವರು ಅನುಮೋದಿಸಿದರು. ಸರ್ವಸದಸ್ಮರ ಅನುಮೋದನೆಯ ದೊರೆಯಿತು. 


೨) ಭಾರತ ಸ್ವಾತಂತ್ರ್ಯದ ಇತಿಹಾಸ, ಅದರಲ್ಲಿ ಕನ್ನಡಿಗರ ಪಾತ್ರ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯ 
ಇತಿಹಾಸವನ್ನು ಎಸ್‌.ಎಸ್‌.ಎಲ್‌. ಸಿ.ವರೆಗಿನ ಎಲ್ಲಾ ತರಗತಿಗಳಲ್ಲಿ ಕಡ್ಡಾಯವಾಗಿ ಪಠ್ಮರೂಪದಲ್ಲಿ ಬೋಧಿಸಬೇಕು 
ಎಂದು ಹುಬ್ಬಳ್ಳಿಯ ಡಾ|| ಸರೋಜಿನ ಚವಲಾರ ಮಂಡಿಸಿದ ಠರಾವನ್ನು ಧಾರವಾಡದ ಡಾ! ರು. ಮ. ಷಡಕ್ಷರಯ್ಮ 

ಅನುಮೋದಿಸಿದರು. 


೩) ಇತಿಹಾಸದ ಬಗ್ಗೆ ಕುತೂಹಲ ಮತ್ತು ಪ್ರಜ್ಞೆಯನ್ನು ಮೂಡಿಸಲು ವಸ್ತು ಸಂಗ್ರಹಾಲಯಗಳು ಸಹಾಯಕವಾಗಬಲ್ಲವು. 
ಇದನ್ನು ಗಮನಿಸಿ ಮಠ ಮಾನ ಗಳು, ದೇವಾಲಯಗಳು ಮುಂತಾದ ಸಂಸ್ಥೆಗಳು, ತಮ್ಮ ವ್ಯಾಪ್ತಿ ಯಲ್ಲಿ ಸ್ಥಳೀಯವಾಗಿ ವಸ್ತು 
ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ಅಭಿವೃದ್ಧಿ ಪಡಿಸಬೇಕೆಂದೂ, ಈ ವಿಷಯದಲ್ಲಿ ಇತಿಹಾಸ ಅಕಾದಮಿಯ ಸದಸ್ಮರು 
ಆಸಕ್ತಿವಹಿಸಿ ಅಂಥ ಸಂಸ್ಥೆ ಗಳಿಗೆ ಸಹಕಾರ ನೀಡಬೇಕೆಂದು ಅಕಾದೆಮಿಯ ಈ ಸರ್ವಸದಸ್ಮರ ಸಭೆ ಕೋರುತ್ತ. ದೆ-ಎಂದು ಡಾ! 
ಎಚ್‌. ಎಸ್‌. ಗೋಪಾಲರಾವ್‌ ಮಂಡಿಸಿದ ಠರಾವನ್ನು ಡಾ! ಎ.ವಿ. ನರಸಿಂಹಮೂರ್ತಿ ಚಿಷ ಡಾ॥ ಬಸವರಾಜ ಮಲಶೆಟ್ಟಿ 
ಅನುಮೋದಿಸಿದರು. 


ಇತರ ವಿಷಯಗಳು 


ತನ್ನ ಕಾರ್ಯವಿಸ್ತರಣೆಯ ಅಂಗವಾಗಿ ಮೈಸೂರು ವರ್ತುಲ, ಬೆಂಗಳೂರು ವರ್ತುಲ, ನೃಪತುಂಗ ಸಂಶೋಧನ ವಿಭಾಗ 
ಮುಂತಾಗಿ ಯೋಜನೆಗಳು ಆಸ್ತಿತ್ವದಲ್ಲಿ ಬಂದಿವೆ. ಸ್ಥಾನಿಕ ಹಾಗೂ ಪ್ರಾದೇಶಿಕ ಅಧ್ಯಯನದ ದೃಷ್ಟಿಯಿಂದ ಇವು ಯಾವ ರೀತಿ 
ಮುಂದುವರಿಯಬೇಕೆಂಬ ಬಗ್ಗೆ ಸಲಹೆ ಮತ್ತು ಮಾರ್ಗದರ್ಶನಗಳ ಅಗತ್ಯದ ಬಗಗ ಡಾ ॥ ಶ್ರೀನಿವಾಸ ಹಾವನೂರ್‌ ಅವರು 
ಪ್ರಸ್ತಾಪ ಮಾಡಿದರು. 


ಅಕಾದೆಮಿಯ ೨೦ ಜನರಿಗಿಂತ ಹೆಚ್ಚು ಸದಸ್ಯರಿರುವ ನಗರ ಮತ್ತು ಜಿಲ್ಲೆಗಳಲ್ಲಿ ಸ್ಥಳೀಯ ಸಮಿತಿಗಳನ್ನು 
ರಚಿಸಿಕೊಂಡು ಕಾರ್ಯನಿರ್ವಹಿಸಲು ಅವಕಾಶವಿರುವುದನ್ನು ಡಾ| ಸೂರ್ಯನಾಥ್‌ ಕಾಮತ್‌ ಸ್ಥ ಷ್ಟಪಡಿಸಿದರು. ಅದಕ್ಕೆ 
ಸ್ಥಳೀಯ ಸಂಘ-ಸಂಸ್ಥೆಗಳ ನೆರವನ್ನು ಪಡೆಯುವುದು ಉಚಿತ ಮತ್ತು ಅವಶ್ಯಕ ಎಂದು ಡಾ|| ಎಚ್‌. ಆರ್‌. ರಘುನಾಥ ಭಟ್‌ 
ಸೂಚಿಸಿದರು. ಅದಕ್ಕೆ ' ಸರ್ವಸದಸ್ಯರು ಅನುಮೋದಿಸಿದರು. 


ಸ್ಥಳೀಯ ಸಂಘ ಸಂಸ್ಥೆಗಳ ನೆರವಿನೊಡನೆ ಅಕಾದೆಮಿಯ ಸ್ಥಳೀಯ ಸಂಸ್ಥೆಗಳು ಉದ್ದೇಶಿತ ಸಾರ್ಥಕ ಕೆಲಸಗಳಿಗೆ 
ತೊಡಗಲು ಸಭೆ ಒಪ್ಪಿಗೆ ನೀಡಿತು. ಅಕಾದೆಮಿಯು ಸ್ಥಳೀಯ ಕಾರ್ಯಕ್ರ ಮಗಳಿಗೆ ನೀಡುವ ನೆರವಿನ ಬಗ್ಗೆ ಹರಿಹರದ ಶ್ರೀ ವೈ. 
ಎನ್‌. ಚಂದನ್‌ ಕೇಳಿದರು. ಆ ನಿಟ್ಟಿನಲ್ಲಿ ಸ್ಹ ಳೀಯ ಪ್ರಾಯೋಜಕರ ನೆರವು ಪಡೆಯಬಹುದೆಂದೂ, "ಅಕಾದೆಮಿಯು ತನ್ನ 
ಸಾಮರ್ಥ್ಯಕ್ಕೆ ತಕ್ಕಂತೆ ನೈತಿಕ ನೆರವು ನೀಡಲು ಸಾಧ್ಯ ವಾಗಬಹುದೆಂದು ತಿಳಿಸಲಾಯಿತು. 


ಸರ್ಕಾರದಲ್ಲಿರುವ "ಸಂರಕ್ಷಿತ ನಿವೇಶನ, ಸ್ಮಾ ರಕಗಳ' ಪಟ್ಟಿಯನ್ನು ಪಡೆದು ಅಕಾದೆಮಿಯು ಸರ್ಕಾರದ ನೆರವಿನಿಂದ 
ಅಂತಹ ನಿವೇಶನ ಮತ್ತು ಸ್ಮಾರಕಗಳ ರಕ್ಷಣೆಗೆ ಪ್ರಯತ್ನಿಸಬೇಕೆಂದು ಬೆಂಗಳೂರಿನ ಶ್ರೀ ಅಲ್ಮಿತ್ರಾ ಪಟೇಲ್‌ ಮಾಡಿಕೊಂಡ 
ನವಿಗೆ ಸರ್ವಸದಸ್ಯರೂ ಅನುಮೋದನೆ ನೀಡಿದರು. 


ಅಕಾದೆಮಿಯು ನಡೆಸುವ "ಇತಿಹಾಸ ಪ್ರಶಸ್ತಿ' ಪರೀಕ್ಷೆಗಳ ಬಗೆಗೆ ಶ್ರಿ ವೆಂಕಟಪ್ಪ ಅವರು ಗುಲಬರ್ಗಾ ಕೇಂದ್ರದಲ್ಲಿ 
ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿ ಫಹ ಬಗ್ಗೆ ಕಾರಣ A ಬಹುತೇಕ ಅದು ದೂರದಲ್ಲಿ ರುವುದರಿಂದ. 
ಮತ್ತೊಂದು ಕೇಂದ್ರದ ಅವಶ್ಯಕತೆ ಇದೆಯೆಂದು ಅಭಿಪ್ರಾಯಪಟ್ಟರು. 


` ಇತಿಹಾಸ ದರ್ಶನ / ೩೧೨ 


ಅಕಾದೆಮಿಯು ರಾಜ್ಯದ ಪ್ರಮುಖ ನಾಲ್ಕು ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಿದ್ದು, ಪರೀಕ್ಷೆಯ ದಕ್ಷತೆಯನ್ನು 
ಉಳಿಸಿಕೊಳ್ಳಬೇಕಾಗಿರುವುದರಿಂದ ಪರೀಕ್ಷಾ ಕೇಂದ್ರಗಳನ್ನು ಹೆಚ್ಚಿಸಲು ಸಾಧ್ಯವಿಲ್ಲವೆಂದು ಡಾ॥ ಸೂರ್ಯನಾಥ್‌ ಕಾಮತ್‌ 
ತಿಳಿಸಿದರು. 


ಪರೀಕ್ಷೆಗಳಲ್ಲಿ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ವಿನಾಯತಿ ಬಗ್ಗೆ ಬೆಂಗಳೂರಿನ ಶ್ರೀ ಗಾಯತ್ರಿ 
ರೆಡ್ಡಿ ಪ್ರಶ್ನಿಸಿದರು. ಆ ಕೆಲಸವನ್ನು ಮಾಡಲು ಅಕಾದೆಮಿಗೆ ಸಾಧ್ಯವಿಲ್ಲವೆಂದೂ, ಆಯಾ ಕಾಲೇಜುಗಳವರೇ ಆ ಜವಾಬ್ದಾರಿ 
ಹೊರಬಹುದೆಂದೂ ಡಾ॥ ಸೂರ್ಯನಾಥ್‌ ಕಾಮತ್‌ ತಿಳಿಸಿದರು. 


ಶಾಸನಗಳ ಸಂರಕ್ಷಣೆ ಮತ್ತು ಪ್ರಕಟಣೆಗೆ ಸಂಬಂಧಿಸಿದಂತೆ, ವಚನ ಸಾಹಿತ್ಯ ಸಂಪುಟಗಳಂತೆ ನಿಗದಿತ ಕಾಲಾವಧಿಯ 
ಯೋಜನೆಯೊಂದರ ಅವಶ್ಯಕತೆಯನ್ನು ಡಾ! ಎಂ. ಎಂ. ಕಲಬುರ್ಗಿ ಅವರು ಪ್ರಸ್ತಾಪಿಸಿದರು. 


ಕರ್ನಾಟಕ ರಾಜ್ಯ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶಕ ಡಾ॥ಡಿ. ವಿ. ದೇವರಾಜ್‌ ಅವರು ಸಭೆಯಲ್ಲಿ 
ಸದಸ್ಮರಾಗಿ ಉಪಸ್ಥಿತರಿದ್ದುದರಿಂದ ಅವರು ತಮ್ಮ ಇಲಾಖೆಯು ಆ ಬಗ್ಗೆ ಆಸಕ್ತಿ ಹೊಂದಿದ್ದು ಜವಾಬ್ದಾರಿ ಹೊರುವ 
ಸಮರ್ಥ ವ್ಯಕ್ತಿಗಳು ಬೇಕೆಂದು ತಿಳಿಸಿದರು. ಆ ಬಗ್ಗೆ ಚರ್ಚೆಯಲ್ಲಿ ಶ್ರೀ ವಿ. ಸಿ. ಮಾಲಗತ್ತಿ, ಶ್ರೀ ಪಿ. ವಿ. ಕೃಷ್ಣಮೂರ್ತಿ ಅವರು 
ಪಾಲ್ಗೊಂಡರು. ಶಾಸನ ಸಂಪುಟಗಳ ಪ್ರಕಟಣೆಯ ಸಲುವಾಗಿ ನಂತರ ಅಕಾದೆಮಿಯ ಪದಾಧಿಕಾರಿಗಳೊಡನೆ ಡಾ ಎಂ. ಎಂ. 
ಕಲಬುರ್ಗಿ ಅವರು ಚರ್ಚಿಸಿ ಸೂಕ್ತವಾಗಿ ತೀರ್ಮಾನಿಸಬಹುದೆಂದು ಸಭೆಯು ಸೂಚಿಸಿತು. 


ಸಮ್ಮೇಳನಗಳಲ್ಲಿ ತರುಣ ಸಂಶೋಧಕರಿಗೆ ಹಿರಿಯರು ಮಾರ್ಗದರ್ಶಕರಾಗುವಂತಹ ಒಂದು ಗೋಷ್ಠಿಯ ಅವಶ್ಶಕತೆಗಳ 
ಬಗ್ಗೆ ಡಾ! ಪ್ರತಿಭಾ ಚಿಣ್ಣಪ್ಪ ಸೂಚಿಸಿದರು. ಅಕಾದೆಮಿಯಿಂದ ಸನ್ಮಾನಿತರಾಗುವ ಪಿಎಚ್‌. ಡಿ. ಪದವಿ ಪಡೆದವರ 
ಸಂಶೋಧನಾ ವಿಷಯಗಳನ್ನೂ ಅವರ ಛಾಯಾಚಿತ್ರಗಳನ್ನು ಪ್ರಕಟಿಸಬೇಕೆಂದು ಶ್ರೀ ವಿ. ಸಿ. ಮಾಲಗತ್ತಿ ಸೂಚಿಸಿದರು. 
ಎರಡೂ ಸೂಚನೆಗಳನ್ನು ಸಭೆಯು ಒಪ್ಪಿತು. 


ಇತಿಹಾಸ ಅಕಾದೆಮಿ ಮತ್ತು ಅದರ ಪರಿಸರ ಸಾಕಷ್ಟು ಬೆಳೆದಿರುವುದರಿಂದ ಇದವರೆವಿಗೂ ಆಗಿರುವ ಸಂಶೋಧನೆ, 
ಪ್ರಕಟವಾಗಿರುವ ಲೇಖನಗಳು ಇತ್ಯಾದಿಗಳ ಡಾಕ್ಕುಮೆಂಟೇಶನ್‌ ಆಗಬೇಕು. ಇದರಿಂದ ಹೊಸ ಸಂಶೋಧಕರಿಗೆ ಹೆಚ್ಚಿನ 
, ನೆರವಾಗುತ್ತದೆ-ಎಂದು ಡಾ| ಶ್ರೀನಿವಾಸ ಹಾವನೂರ್‌ ಅಭಿಪ್ರಾಯಪಟ್ಟರು. ಇದಕ್ಕೆ ಪೂರಕವಾಗಿ ಡಾ| ಎಂ. ಎಂ. 
ಕಲಬುರ್ಗಿ ಅವರು ತರುಣ ವಿದ್ವಾಂಸರ ಅನುಕೂಲಕ್ಕಾಗಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಕಟಗೊಂಡಿರುವ 
ಸಂಶೋಧನಾ ಲೇಖನಗಳ ಸೂಚೆಯೊಂದರ ಅವಶ್ಯಕತೆಯನ್ನು ಸೂಚಿಸಿದರು. ಡಾ! ಎಚ್‌. ಆರ್‌. ರಘುನಾಥ ಭಟ್‌ ಮತ್ತು 
ಶ್ರೀ ವಿ. ಸಿ. ಮಾಲಗತ್ತಿ ಅವರು ಆಗಲೇಬೇಕಾದ ಈ ಕಾರ್ಯದ ಬಗ್ಗೆ ಅನುಮೋದನೆ ನೀಡಿ ಅಕಾದೆಮಿಯೇ ಕಾರ್ಯಕ್ಕೆ 
ಕೈಹಾಕಬೇಕೆಂದು ಸೂಚನೆ ನೀಡಿದರು. ಸರ್ವಸದಸ್ಕರು ಅನುಮೋದಿಸಿದರು. ಈ ವಿಷಯದಲ್ಲಿ ಅಕಾದೆಮಿಯ 
ಸಮ್ಮೇಳನಾಧ್ಯಕ್ಷರುಗಳ ನೆರವು ಪಡೆಯಬೇಕೆಂಬ ಶ್ರೀ ಲಕ್ಷ್ಮಣ್‌ ತೆಲಗಾವಿ ಅವರ ಸೂಚನೆಯನ್ನು ಸಭೆಯು ಅನುಮೋದಿಸಿತು. 


ಆಡಿಟರ್‌ ನೇಮಕ 


ಈವರೆಗೆ ಅಕಾದೆಮಿಯ ಲೆಕ್ಕ ಪತ್ರಗಳನ್ನು ಆಡಿಟ್‌ ಮಾಡುತ್ತಿರುವ ಶ್ರೀ ಕೆ. ವ. ಆಚಾರ್ಯ ಮತ್ತು ಕಂಪನಿಯವರೇ 
ಮುಂದಿನ ವರ್ಷಕ್ಕೂ ಅಂದರೆ ೧೯೯೪ನೆಯ ಸಾಲಿಗೂ ಮುಂದುವರಿಯಬಹುದೆಂದು ಡಾ॥ ಎಚ್‌. ಎಸ್‌. ಗೋಪಾಲರಾವ್‌ 
ಅವರು ಮಾಡಿದ ಸೂಚನೆಯನ್ನು ಶ್ರೀ ತಿರುಮಲೆ ಶ್ರೀ ರಂಗಾಚಾರ್ಯ ಅನುಮೋದಿಸಿದರು. ಸರ್ವಸದಸ್ಯರ ಅನುಮೋದನೆಯೂ 
ದೊರೆಯಿತು. ಶ್ರೀ ಕೆ. ವ. ಆಚಾರ್ಯ ಮತ್ತು ಕಂಪನಿಯವರಿಗೆ ಈ ವರ್ಷ ೧೦೦೦ ರೂ.ಗಳ ಆಡಿಟ್‌ ಶುಲ್ಕ ನೀಡಬೇಕೆಂಬ 
ಶ್ರೀ ಎಂ. ಬಿ. ಪಾಟೀಲರ ಸೂಚನೆಗೆ ಸರ್ವಸದಸ್ಮರು ಒಪ್ಪಿದರು. 


ಕೋಶಾಧಿಕಾರಿ ಶ್ರೀ ಎಂ. ಬಿ. ಪಾಟೀಲರೇ ಸ್ವಯಂ ಲೆಕ್ಕಪರಿಶೋಧನಾ ಸಾಮರ್ಥ್ಯ ಹೊಂದಿರುವುದರಿಂದ ಅಂತರಿಕ 
ಆಡಿಟರ್‌ ಅವರ ಅವಶ್ಯಕತೆ ಇಲ್ಲವೆಂದು ಸಭೆಯು ಅಭಿಪ್ರಾಯಪಟ್ಟಿತು. 


ಇತಿಹಾಸ ದರ್ಶನ / ೩೧೩ 


ಕಾರ್ಯಕಾರೀ ಸಮಿತಿಯ ಆಯ್ಕೆ 


ಅಕಾದೆಮಿಯ ಸವಸ್ಕರಲ್ಲೊಬ್ಬರಾದ ಶ್ರೀ ನೀರಲಗಿ ಅವರು ೧೯೯೪-೯೫ ಮತ್ತು ೧೯೯೫-೯೬ನೇ ಸಾಲಿನ ಕಾರ್ಯಕಾರಿ 
ಸಮಿತಿಗೆ ತಾವು ಸಿದ್ಧಪಡಿಸಿದ್ದ ೨೦ ಜನರ ಪಟ್ಟಿಯೊಂದನ್ನು ಕಾರ್ಯಕಾರೀ ಸಮಿತಿಯ ಸದಸ್ಕಸ್ಥಾನಕ್ಕೆ ಸೂಚಿಸಿದರು 
(ಆಯ್ಕೆಯಾದವರ ಪಟ್ಟಿ ಕೊನೆಯಲ್ಲಿ ಲಗತ್ತಾಗಿದೆ). ಸರ್ವಸದಸ್ಕರೂ ಆ ಪಟ್ಟಿಯಲ್ಲಿದ್ದವರ ಹೆಸರುಗಳನ್ನು 
ಅನುಮೋದಿಸಿದರು. ಇನ್ನು ಮೂವರು ಸದಸ್ಕರನ್ನು ನಾಮಕರಣ ಮಾಡಲು ಕಾರ್ಯಾಕಾರೀ ಸಮಿತಿಗೆ ಅವಕಾಶವಿರುವುದನ್ನು 
ಸಭೆಗೆ ತಿಳಿಸಲಾಯಿತು. 


ಅಕಾದೆಮಿಯ ಮುಂದಿನ ಅಂದರೆ ೯ನೆಯ ವಾರ್ಷಿಕ ಸಮ್ಮೇಳನಕ್ಕೆ ಬೆಳಗಾವಿಯ ಶ್ರೀ ನಾಗನೂರು ಮಠದ ಪರವಾಗಿ 
ಆಹ್ವಾನವನ್ನು ಶ್ರೀ ಮಾಲಗತ್ತಿ ಅವರು ತಂದಿರುವುದನ್ನು ತಿಳಿಸಿದಾಗ ಸರ್ವಸದಸ್ಮರೂ ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. 


ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಕಾದೆಮಿಯ ಅಧ್ಯಕ್ಷರಾದ ಪ್ರೊ! ಜಿ. ಎಸ್‌. ದೀಕ್ಷಿತ್‌ ಅವರು ಅಕಾದೆಮಿಯ ಸಾರ್ಥಕ 
ಕಾರ್ಯ ನಡೆಸಲು ನೆರವಾಗುತ್ತಿರುವ ಎಲ್ಲ ಸದಸ್ಕರಿಗೆ ಮತ್ತು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಸರ್ವಸದಸ್ಮರ 
ಸಭೆಯನ್ನು ಸಾರ್ಥಕಗೊಳಿಸಿದ್ದಕ್ಕೆ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. 


ಸಭಾಧ್ಯಕ್ಷತೆ ವಹಿಸಿದ್ದ ಪ್ರೊ॥ ಜಿ. ಎಸ್‌. ದೀಕ್ಷಿತ್‌ ಮತ್ತು ಸಭೆಯಲ್ಲಿ ಹಾಜರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು 
ನೀಡಿದ ಸರ್ವಸದಸ್ಮರಿಗೂ ಪ್ರಧಾನ ಕಾರ್ಯದರ್ಶಿ ಡಾ! ಎಚ್‌. ಎಸ್‌. ಗೋಪಾಲರಾವ್‌ ವಂದನೆ ಸಲ್ಲಿಸಿದರು. 


ಪದಾಧಿಕಾರಿಗಳ ಆಯ್ಕೆ 


ದಿನಾಂಕ ೧೦-೭-೧೯೯೪, ಭಾನುವಾರ ಸಂಜೆ ೬-೩೦ಕ್ಕೆ ಅಕಾದೆಮಿಯ ೮ನೆಯ ವಾರ್ಷಿಕ ಸಮ್ಮೇಳನದ 
ಸಭಾಸ್ಥಾನದಲ್ಲೆ (ಸೊಂಡೂರಿನ ಆದರ್ಶ ಸಮುದಾಯ ಭವನ) ಹೊಸದಾಗಿ ಆಯ್ಕೆಯಾದ ಕಾರ್ಯಕಾರೀ ಸಮಿತಿಯ 
ಸದಸ್ಮರು ಪ್ರೊ॥ ಜಿ. ಎಸ್‌. ದೀಕ್ಷಿತ್‌ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ, ಮುಂದಿನ ಎರಡು ವರ್ಷಗಳಿಗೆ ಕೆಳಕಂಡ 
ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆಮಾಡಿದರು. 


_೧) ಪ್ರೊ॥ ಜಿ. ಎಸ್‌. ದೀಕ್ಷಿತ್‌, ಬೆಂಗಳೂರು ಅಧ್ಯಕ್ಷರು 
೨) ಡಾ| ಡಿ. ವಿ. ದೇವರಾಜ್‌, ಮೈಸೂರು ಉಪಾಧ್ಯಕ್ಷರು 
೩) ಶ್ರೀ ಎಂ. ಜಿ. ನಾಗರಾಜ್‌, ಬೆಂಗಳೂರು ಉಪಾಧ್ಯಕ್ಷರು 
೪) ಡಾ|| ಎಚ್‌. ಎಸ್‌. ಗೋಪಾಲರಾವ್‌, ಅರಿಶಿನಕುಂಟೆ ಪ್ರಧಾನ ಕಾರ್ಯದರ್ಶಿ 
೫) ಡಾ| ಎಚ್‌. ಆರ್‌. ರಘನಾಥ ಭಟ್‌, ಧಾರವಾಡ ಕಾರ್ಯದರ್ಶಿ 
೬) ಡಾ| ದೇವರಕೊಂಡಾರೆಡ್ಡಿ, ಬೆಂಗಳೂರು ಕಾರ್ಯದರ್ಶಿ 
೭) ಶ್ರೀ ಎಂ. ಬಿ. ಪಾಟೀಲ್‌, ಬೆಂಗಳೂರು ಕೋಶಾಧಿಕಾರಿ 
೮) ಡಾ| ಸೂರ್ಯನಾಥ್‌ ಕಾಮತ್‌, ಬೆಂಗಳೂರು ಸಂಪಾದಕ 
೯) ಡಾ| ರು. ಮ. ಷಡಕ್ಟರಯ್ಯ ಧಾರವಾಡ ಸದಸ್ಯರು 

೧೦) ಶ್ರೀವಿ. ಸಿ. ಮಾಲಗತ್ತಿ, ಬೆಳಗಾವಿ ಸದಸ್ಯರು 

೧೧) ಶ್ರೀ ಕುಂ. ಬಾ. ಸದಾಶಿವಪ್ಪ, ಹರಪನಹಳ್ಳಿ | ಸದಸ್ಯರು 
೧೨) ಶ್ರೀ ಕೆ. ಬಿ. ಶಿವತಾರಕ್‌, ಬ್ರಹ್ಮಾವರ ಸದಸ್ಯರು 

೧೩) ಡಾ| ಶ್ರೀನಿವಾಸ ಹಾವನೂರ, ಪುಣೆ ಸದಸ್ಮರು 

೧೪) ಡಾ|| ಸಿ. ಎಸ್‌. ಪಾಟೀಲ್‌, ಮೈಸೂರು ಸದಸ್ಯರು 


ಇತಿಹಾಸ ದರ್ಶನ / ೩೧೪ 


೧೫) ಶ್ರೀ ಎಚ್‌. ಎಂ. ಸಿದ್ಧನಗೌಡರ್‌, ಬೆಂಗಳೂರು ಸದಸ್ಮರು 


೧೬) ಡಾ| ಎ. ವಿ. ನರಸಿಂಹಮೂರ್ತಿ, ಮೈಸೂರು ಸದಸ್ಮರು 
೧೭) ಡಾ॥ ಕೆಳದಿ ವೆಂಕಟೇಶ್‌ ಜೋಯಿಸ್‌, ಕೆಳದಿ | ಸದಸ್ಯರು 
೧೮) ಶ್ರೀ ಲಕ್ಷ್ಮಣ್‌ ತೆಲಗಾವಿ, ಹಂಪಿ . | ಸದಸ್ಯರು 
೧೯) ಡಾ| ಜ್ಕೋತಿಬಾಯಿ, ಬೆಂಗಳೂರು ಸದಸ್ಮರು 
೨೦) ಡಾ| ಎಂ. ಬಿ. ನೇಗಿನಹಾಳ ಸದಸ್ಯರು 


ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ 
ಐತಿಹಾಸಿಕ ಪರಂಪರೆ ಉಳಿಸಿ ಸಪ್ತಾಹ ಕಾರ್ಯಕ್ರಮದ ವರದಿ-೧೯೯೪ 


ಕರ್ನಾಟಕ ಇತಿಹಾಸ ಅಕಾದೆಮಿಯು ಕಳೆದ ಐದು ವರ್ಷಗಳಿಂದ ರಾಜ್ಯದಾದ್ಕಂತ ನಡೆಸಿಕೊಂಡು ಬಂದಿರುವ 
"ಐತಿಹಾಸಿಕ ಪರಂಪರೆ ಉಳಿಸಿ' ಸಪ್ತಾಹ ಕಾರ್ಯಕ್ರಮವನ್ನು ಈ ವರ್ಷವೂ ಎಂದಿನಂತೆ ಆಗಸ್ಟ್‌ ೧೬ರಿಂದ ೨೪ರ 
ಅವಧಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಳೆದ ವರ್ಷದಂತೆ ಈ ವರ್ಷವೂ ಕರ್ನಾಟಕ ಸರ್ಕಾರದ ಪ್ರಾಚ್ಯವಸ್ತು ಮತ್ತು ವಸ್ತು 
ಸಂಗ್ರಹಾಲಯ ನಿರ್ದೇಶನಾಲಯವು ಕಾರ್ಯಕ್ರಮಕ್ಕಾಗಿ ಆರ್ಥಿಕ ಸಹಾಯ ನೀಡಿತು. 


"ಐತಿಹಾಸಿಕ ಪರಂಪರೆ ಉಳಿಸಿ' ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಅಕಾದೆಮಿಯ ಎಲ್ಲಾ ಸದಸ್ಯರಿಗೆ ಮತ್ತು 
ಕರ್ನಾಟಕದ ಬಹುತೇಕ ಕಾಲೇಜುಗಳ ಪ್ರಾಂಶುಪಾಲರಿಗೆ ಕಾರ್ಯಕ್ರಮದ ಉದ್ದೇಶ, ಸ್ವರೂಪ ಇತ್ಯಾದಿಗಳನ್ನು ವಿವರಿಸಿ, 
ನಮ್ಮೊಡನೆ ಕೈಗೂಡಿಸಲು ಮನವಿಯೊಂದನ್ನು ದಿನಾಂಕ ೩೦-೭-೧೯೯೪ರಂದು ಬಿಡುಗಡೆ ಮಾಡಲಾಯಿತು. 


ಆಗಸ್ಟ್‌ ೧೯೯೪ರ ಮೊದಲ ವಾರದಲ್ಲಿ ಕಲಾವಿದ ಶ್ರೀ ಕಮಲೇಶ್‌ ಅವರು ಕಾರ್ಯಕ್ರಮದ ಹಿಂದಿರುವ ಅಕಾದೆಮಿಯ 
ಗುರಿ ಮತ್ತು ಉದ್ದೇಶಗಳು ವ್ಯಕ್ತವಾಗುವಂತೆ ಸೂಕ್ತ ಮತ್ತು ಆಕರ್ಷಕ ಭಿತ್ತಿಪತ್ರವನ್ನು ಸಿದ್ಧಪಡಿಸಿಕೊಟ್ಟರು. ಲಕ್ಷ್ಮಿ 
ಮುದ್ರಣಾಲಯದವರು ಭಿತ್ತಿಪತ್ರಗಳನ್ನು ಮುದ್ರಿಸಿಕೊಟ್ಟರು. 

ದಿನಾಂಕ ೧೧-೮-೧೯೯೪ರಂದು ಕಾರ್ಯಕ್ರಮದ ಸಂಬಂಧ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯೊಂದನ್ನು 
ಬೆಂಗಳೂರಿನಲ್ಲಿ ಏರ್ಪಡಿಸಲಾಯಿತು. 


ಪತ್ರಿಕಾಗೋಷ್ಠಿಯ ಕರೆ ಮತ್ತು ಜೊತೆಗೆ ಇರಿಸಿದ್ದ ಮನವಿಯನ್ನು ಗಮನಿಸಿಯೇ ತಮಕೂರಿನ "ತುಮಕೂರು ವಾರ್ತೆ' 
ಭದ್ರಾವತಿಯ "ಭುವನವಾರ್ತೆ' ಮೈಸೂರಿನ "ವಿಜಯ' ಪತ್ರಿಕೆಗಳು ಅಕಾದೆಮಿಯ ಉದ್ದೇಶವನ್ನು ಪ್ರಚಾರ ಮಾಡಿದವು. 
ದಿ: ೧೧-೮-೧೯೯೪ರಂದು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರಿನ ಪ್ರಮುಖ ಪತ್ರಿಕೆಗಳ ಪ್ರತಿನಿಧಿಗಳು ಹಾಜರಿದ್ದರು. ದಿನಾಂಕ: 
೧೨-೮-೧೯೯೪ರಂದು "ಪ್ರಜಾಮಣಿ' ಪತ್ರಿಕೆಯು ವಿಶೇಷವಾಗಿ ಐತಿಹಾಸಿಕ ಪರಂಪರೆಯ ರಕ್ಷಣೆಯ ಮಹತ್ವದ ಬಗೆಗೆ ಅರಿವು 
ಮೂಡಿಸುವ ಲೇಖನ ಪ್ರಕಟಿಸಿ ಅಕಾದೆಮಿಯ ಕೆಲಸಕ್ಕೆ ಪ್ರೋತ್ಸಾಹ ನೀಡಿತು. 

ದಿನಾಂಕ ೧೬-೮-೧೯೯೪ ರಂದು ಬೆಂಗಳೂರಿನ ವೆಂಕಟಪ್ಪ ಕಲಾಶಾಲೆಯಲ್ಲಿ "ಐತಿಹಾಸಿಕ ಪರಂಪರೆ ಉಳಿಸಿ' 
ಕಾರ್ಯಕ್ರಮದ ಉದ್ಭಾಟನಾ ಸಮಾರಂಭವು ನಡೆಯಿತು. 


ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ನಿವೃತ್ತ ಮಹಾನಿರ್ದೆಶಕ ಹಾಗೂ ಖ್ಯಾತ ವಿದ್ವಾಂಸ ಡಾ॥ ಎಸ್‌. 
ಆರ್‌. ರಾವ್‌ ಕಾರ್ಯಕ್ರಮವನ್ನು "ಭಿತ್ತಿ ಪತ್ರ'ವನ್ನು ಅನಾವರಣಗೊಳಿಸುವುದರ ಮೂಲಕ ಉದ್ದಾಟಿಸಿ, ಜನತೆಗೆ ಸೂಕ್ತ 
ಮಾರ್ಗದರ್ಶನ ನೀಡಿ ಇತಿಹಾಸ ಮತ್ತು ಸಂಸ್ಕೃತಿಯ ಪರಂಪರೆಯ ಕುರುಹಾಗಿ ಉಳಿದಿರುವ ಎಲ್ಲಾ ವಸ್ತು, ಕಟ್ಟಡ, 
ದಾಖಲೆಗಳನ್ನೂ ಉಳಿಸಬೇಕಾದ ಅಗತ್ಯವನ್ನು ಒತ್ತಿ ಹೇಳಿ, ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರು 


ಇತಿಹಾಸ ದರ್ಶನ / ೩೧೫ 


ಹಮ್ಮಿಕೊಂಡಿರುವಂತಹ ಜೀರ್ಣೊದ್ದಾರದ ಮೂಲಕ ದೇವಾಲಯಗಳ ಸಂರಕ್ಷಣೆಯ ಕೆಲಸವನ್ನು ಮತ್ತಿನ್ನೂ ಅನೇಕ 
ಧರ್ಮಸಂಸ್ಥೆಗಳು ಮತ್ತು ಆಸಕ್ತ ಸಂಘ ಸಂಸ್ಥೆಗಳು ಕೈಗೆತ್ತಿಕೊಳ್ಳಬೇಕೆಂದು ಮನವಿ ಮಾಡಿದರು. 


ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಖ್ಯಾತ ಚಲನ ಚಿತ್ರ ನಟ ಶ್ರೀ ಶಿವರಾಂ ಆಗಮಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು 
ಕರ್ನಾಟಕ ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯದ ನಿರ್ದೇಶಕ ಡಾ॥ ಡಿ. ವಿ. ದೇವರಾಜ್‌ 
ಅವರು ವಹಿಸಿದ್ದರು. ಅವರು ತಮ್ಮ ಇಲಾಖೆಯು ಈ ವರೆಗೆ ರಕ್ಷಿಸಿರುವ ಶಿಥಿಲತೆಯ ಹಂತದಲ್ಲಿದ್ದ ದೇವಾಲಯಗಳ ಮತ್ತು 
ಕಟ್ಟಡಗಳ ಪರಿಚಯ ಮಾಡಿದರು. ಅದಕ್ಕೆ ಪೂರಕವಾಗಿ ಅವರ ಇಲಾಖೆಯ ಛಾಯಾಚಿತ್ರ ಪ್ರದರ್ಶನವನ್ನೂ ಏರ್ಪಡಿಸಿತ್ತು. 
ಸಭೆಯಲ್ಲಿ ಅಕಾದೆಮಿಯ ಅಧ್ಯಕ್ಷ ಡಾ! ಜಿ. ಎಸ್‌. ದೀಕ್ಷಿತ್‌ ಉಪಸ್ಥಿತರಿದ್ದರು. 


ಅಕಾದೆಮಿಯ ಕೋರಿಕೆಯಂತೆ ಉತ್ಸಾಹೀ ಮತ್ತು ಕ್ರಿಯಾಶೀಲ ಸದಸ್ಯರು ಕೆಳಕಂಡ ಸ್ಥಳಗಳಲ್ಲಿ "ಐತಿಹಾಸಿಕ ಪರಂಪರೆ 
ಉಳಿಸಿ' ಕಾರ್ಯಕ್ರಮವನ್ನು ಆಚರಿಸಿದ ವರದಿಗಳು ಬಂದಿವೆ. ಕೆಲವೆಡೆಗಳಲ್ಲಿ ಕಾರ್ಯಕ್ರಮಗಳು ನಡೆದಿರುವುದಾದರೂ, 
ಸ್ಥಳೀಯ ಸದಸ್ಮರಿಂದ ವರದಿಗಳು ಲಭ್ಯವಿಲ್ಲ. ಅಕಾದೆಮಿಯು ಕಾರ್ಯಕ್ರಮವನ್ನು ಸಪ್ತಾಹವನ್ನಾಗಿ ಆಚರಿಸಲು ಕರೆ 
ನೀಡಿದ್ದರೂ, ಸದಸ್ಕರ ಉತ್ಸಾಹ ಮತ್ತು ಕಾಲಾವಕಾಶದ ಅನುಕೂಲತೆಯ ಕಾರಣಗಳಿಂದ ಸೆಪ್ಟೆಂಬರ್‌ ಅಂತ್ಯದವರೆಗೂ 
ಕಾರ್ಯಕ್ರಮಗಳು ನಡೆದಿವೆ. 


೧೬-೮-೧೯೯೪ - ಸರ್ಕಾರಿ ಪ್ರೌಢಶಾಲೆ, ಶಿವನಹಳ್ಳಿ, ಕನಕಪುರ ತಾಲ್ಲೂಕು 

೧೬-೮-೧೯೯೪ - ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಪುರಾತತ್ವ ಇಲಾಖೆ, ಮಾನಸಗಂಗೋತ್ರಿ, ಮೈಸೂರು 

೧೭-೮-೧೯೯೪ - ಶ್ರೀ ನಿರ್ವಾಣಸ್ವಾಮಿ ವಸತಿ ಪ್ರೌಢಶಾಲೆ, ಶ್ರೀ ದೇಗುಲಮಠ, ಕನಕಪುರ 

೧೮-೮-೧೯೯೪ - ಸೆಂಟ್‌ ಮೈಕಲ್‌ ಪ್ರೌಢಶಾಲೆ, ಕನಕಪುರ 

೧೯-೮-೧೯೯೪ - ಗ್ರಾಮ ಪಂಚಾಯತಿ, ಕಡಕೋಳ, ಧಾರವಾಡ ಜಿಲ್ಲೆ 

೧೮-೮-೧೯೯೪ - ಮೈಸೂರು, ವಯಸ್ಕರ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಲ್ಲೂ 
"ಐತಿಹಾಸಿಕ ಪರಂಪರೆ ಉಳಿಸಿ' ಸಪ್ತಾಹದ ಭಿತ್ತಿ ಪತ್ರಗಳನ್ನು ಹಂಚಿದರು. 

೧೮-೮-೧೯೯೪ - ಮೈಸೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಬಿ. ಕೆ. 


ಶಿವಣ್ಣ, ನಗರದ ಎಲ್ಲಾ ಕಾಲೇಜುಗಳಲ್ಲಿ ಮತ್ತು ವಿದ್ಯಾರ್ಥಿನಿಲಯಗಳಲ್ಲಿ ಭಿತ್ತಿ ಪತ್ರಗಳನ್ನು 
ಪ್ರದರ್ಶಿಸಿದರು. ಅವರ ಜೊತೆಗೆ ಎನ್‌. ಎಸ್‌. ರಂಗರಾಜು ಇದ್ದರು. 


೧೭-೮-೧೯೯೪ - ರಿಂದ ೨೪-೮-೧೯೯೪-ಮೈಸೂರಿನ ಮಾನಸಗಂಗೋತ್ರಿಯ ಪುರಾತತ್ವ ಇಲಾಖೆಯ ಎಲ್ಲಾ 
ತರಗತಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ವಿಷಯದ ಬಗೆಗೆ ತಿಳಿಸಲಾಯಿತು. 


೧೬-೮-೧೯೯೪ - ರಿಂದ ೨೨-೮-೧೯೯೪-ಶ್ರೀ ಶಂಕರ ಮಹಾವಿದ್ಯಾಲಯ, ನವಲಗುಂದ (ಭಿತ್ತಿ ಪತ್ರಗಳ 
ಪ್ರದರ್ಶನ, ವಿವಿಧ ಸ್ಪರ್ಧೆಗಳು ಮತ್ತು ಬಹುಮಾನ ವಿತರಣೆ) 

೨೦-೮-೧೯೯೪ - ಮಾಧ್ಯಮಿಕ ಶಾಲೆ, ಅರೆತುರುಹಟ್ಟಿ, ನವಲಗುಂದ ತಾಲ್ಲೂಕು 

೨೦-೮-೧೯೯೪ - ಮಾಧ್ಯಮಿಕ ಶಾಲೆ, ತಲವಡಿ, ನವಲಗುಂದ ತಾಲ್ಲೂಕು, 

೨೨-೮-೧೯೯೪ - ನಾಗಲಿಂಗೇಶ್ವರ ಪ್ರೌಢಶಾಲೆ, ನವಲಗುಂದ 

೨೨-೮-೧೯೯೪ - ಪ್ರೌಢಶಾಲೆ, ಸೊರಟೂರ 

೨೨-೮-೧೯೯೪ - ಕಿರಿಯ ಕಾಲೇಜು, ಮೇಲುಕೋಟೆ. 


ಇತಿಹಾಸ ದರ್ಶನ / ೩೧೬ 


೨೩-೮-೧೯೯೪ 
೨೩-೮-೧೯೯೪ 
೨೩-೮-೧೯೯೪ 
೨೩-೮-೧೯೯೪ 
೨೩-೮-೧೯೯೪ 
೨೩-೮-೧೯೯೪ 
೨೪-೮-೧೯೯೪ 
೨೩-೮-೧೯೯೪ 
೨೫-೮-೧೯೯೪ 
೨೪-೮-೧೯೯೪ 
೩೬-೮-೧೯೯೪ 
೨೮-೯-೧೯೯೪ 
೦೮-೯-೧೯೯೪ 


೧೨-೯-೧೯೯೪ 


೧೩-೯-೧೯೯೪ 
೧೩-೯-೧೯೯೪ 
೧೩-೯-೧೯೯೪ 
೧೩-೯-೧೯೯೪ 
೨೨-೯-೧೯೯೪ 
೨೬7೯-೧೯೯೪ 


೭-೧೦-೧೯೯೪ 


ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ, ಕನಕಪುರ 
ಎಲೀಶಿರೂರು, ಧಾರವಾಡ ಜಿಲ್ಲೆ 

ಮುಳಗುಂದ, ಧಾರವಾಡ ಜಿಲ್ಲೆ 

ಹರ್ತಿ, ಧಾರವಾಡ ಜಿಲ್ಲೆ 

ಬೆಳಧಡಿ, ಧಾರವಾಡ ಜಿಲ್ಲೆ 

ಕಲ್ಮಠ ಶ್ರೀ ಚನ್ನಬಸವಸ್ವಾಮಿ ಮಹಿಳಾ ಮಹಾವಿದ್ಯಾಲಯ, ಗಂಗಾವತಿ 
ಗ್ರಾಮಾಂತರ ಬಾಲಕರ ಪ್ರೌಢಶಾಲೆ, ಕನಕಪುರ 
ಕಳಸಾಪುರ, ಧಾರವಾಡ ಜಿಲ್ಲೆ 

ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಕನಕಪುರ 
ನಾಗಾವಿ, ಧಾರವಾಡ ಜಿಲ್ಲೆ 
ಪುರಸಭಾಪ್ರೌಢಶಾಲೆ, ಕನಕಪುರ 

ಭಾರತೀಯ ಕರ್ನಾಟಕ ಸಂಘ, ಬೆಂಗಳೂರು-೩೮ 
ಯಳಂದೂರು 


ಸರ್ಕಾರೀ ಪದವಿ ಪೂರ್ವ ಕಾಲೇಜು, ಹನುಮಸಾಗರ (ಕುಷ್ಟಗಿ) ( ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು 
ರಾಷ್ಟ್ರೀಯ ಸೇವಾ ಯೋಜನೆಯ ಆಶ್ರಯದಲ್ಲಿ ಚಂದಾಲಿಂಗೇಶ್ವರ ದೇವಸ್ಥಾನದ ಒಳ ಮತ್ತು . 
ಹೊರಭಾಗಗಳ ಶುದ್ಧೀಕರಣದ ಸಾರ್ಥಕ ಕಾರ್ಯ) 


ಬಿಜೆ ಶ್ರೀಮಂತಿಬಾಯಿ ಮೆಮೋರಿಯಲ್‌ ಸರಕಾರೀ ಮ್ಯೂಸಿಯಂ, ಮಂಗಳೂರು, 
ವಿದ್ಮಾಭಾರತೀ ಪ್ರೌಢಶಾಲೆ, ಮಂಡ್ಕ 

ಬಾಲಕರ ಸರ್ಕಾರೀ ಕಾಲೇಜು, ಮಂಡ್ಕ 

ಮಹಿಳೆಯರ ಸರ್ಕಾರೀ ಕಾಲೇಜು, ಮಂಡ್ಕ 

ಎನ್‌. ಎಂ. ಕೆ. ಆರ್‌. ವಿ. ಮಹಿಳಾ ಕಾಲೇಜು, ಬೆಂಗಳೂರು 

ಶಹಾಜಿ ಸ್ಮಾರಕ ಸಮಿತಿ, ಹೊದಿಗ್ಗೆರೆ 

ವಿವೇಕಾನಂದ ಕಾಲೇಜು, ಬೆಂಗಳೂರು 


ಧಾರವಾಡ ವಿಶ್ವವಿದ್ಯಾಲಯದ ಮಾನವಿಕ ಅಧ್ಯಯನಕ್ಕೆ ಸಂಬಂಧಿಸಿದ ಹಲವು ವಿಭಾಗಗಳು "ಐತಿಹಾಸಿಕ ಪರಂಪರೆ 
ಉಳಿಸಿ' ಸಪ್ತಾಹದ ಅಂಗವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿವೆ ಎಂದು ತಿಳಿದಿದೆ. 
ರಾಯಚೂರು ಜಿಲ್ಲೆಯ ಕೊಪ್ಪಳದಲ್ಲಿ ೧೯೯೫ರ ಮಾರ್ಚ್‌ನಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ ನಡೆದ 
ವರದಿಗಳು ಬಂದಿವೆ. ಆಗ ಶ್ರೀ ಜಿ. ವಿ. ಕೊಪ್ಪಳ ಅವರು ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಿದ್ದರೆಂದು ತಿಳಿದು 
ಬಂದಿದೆ. ಅಂತೆಯೇ ಇನ್ನೂ ಹಲವಾರು ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ನಡೆದಿರುವುದು ತಿಳಿದಿದೆಯಾದರೂ ವರದಿಗಳನ್ನು 


ನಿರೀಕ್ಷಿಸಲಾಗಿದೆ. 


ಇತಿಹಾಸ ದರ್ಶನ / ೩೧೭ 


ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳು 


ದಿನಾಂಕ ೧೩-೩-೧೯೯೪ ರಂದು, ಪ್ರತೀ ವರ್ಷದಂತೆ ಈ ವರ್ಷವೂ ಅಕಾದೆಮಿಯು ದ್ವಿತೀಯ ಪಿ. ಯು. ಇತಿಹಾಸ 
ವಿದ್ಯಾರ್ಥಿಗಳಿಗೆ ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳನ್ನು ನಾಲ್ಕು ಕೇಂದ್ರಗಳಲ್ಲಿ ನಡೆಸಿತು. ಪರೀಕ್ಷೆಗಳಿಗೆ ೩೯೩೧ ಜನ 
ವಿದ್ಯಾರ್ಥಿಗಳು ಅರ್ಜಿ ನೋಂದಾಯಿಸಿದ್ದರು. ಪ್ರಶಸ್ತಿ ಪರೀಕ್ಷೆಯಲ್ಲಿ ರೂ. ೧೦೦೦ಗಳ ಪ್ರಥಮ ಬಹುಮಾನವನ್ನು 
ನ್ಯಾಷನಲ್‌ ಕಾಲೇಜು, ಬೆಂಗಳೂರಿನ ಜಿ. ವಿ. ವೈದ್ಯನಾಥ್‌, ಹಾಗೂ ೨ನೇ ಬಹುಮಾನವನ್ನು ಕಿತ್ತೂರಿನ ಕೆ. ಎಸ್‌. ವಿ. 
ಕಾಲೇಜಿನ ಕುಮಾರಿ ಪಾರವ್ವ ಲದ್ದಿಮಠ, ಅವರು ಪಡೆದರು. ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರು ಕೇಂದ್ರದಲ್ಲಿ ಶ್ರೀ 
ವೆಂಕಟರಾಜು, ಶ್ರೀ ಮಲ್ಲಿಕಾರ್ಜುನ, ಶ್ರೀ ಟಿ. ಜಿ. ನರಸಿಂಹಮೂರ್ತಿ, ಮೈಸೂರು ಕೇಂದ್ರದಲ್ಲಿ ಪ್ರೊ ॥ ಎಂ. ಪ್ರಸನ್ನಕುಮಾರ್‌, 
ಧಾರವಾಡ ಕೇಂದ್ರದಲ್ಲಿ ಶ್ರೀ ಎಂ. ವೈ. ಸಾವಂತ್‌, ಗುಲ್ಬರ್ಗಾ ಕೇಂದ್ರದಲ್ಲಿ ಪ್ರೊ ॥ ವಸಂತ ಕುಷ್ಟಗಿ ಮತ್ತು ಶ್ರೀ ಎನ್‌. ರೆಡ್ಡಿ 
ಅವರು ಪರೀಕ್ಬಾ ಕೇಂದ್ರಗಳ ಜವಾಬ್ದಾರಿಯನ್ನು ಹೊತ್ತು ಸಮರ್ಪಕವಾಗಿ ನಿರ್ವಹಿಸಿದರು. ಅವರುಗಳಿಗೆ ಮತ್ತು 
ಪರೀಕ್ಷೆಗಳನ್ನು ನಡೆಸಲು ಸ್ಥಳಾವಕಾಶ ನೀಡಿದ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು, ರೇಣುಕಾಚಾರ್ಯ ಕಾಲೇಜು, 
ಮೈಸೂರಿನ ಬನುಮಯ್ಯ ಕಾಲೇಜು ಮತ್ತು ದಳವಾಯಿ ಹೈಸ್ಕೂಲು, ಧಾರವಾಡ ಕಿಟೆಲ್‌ ಕಾಲೇಜು, ಗುಲ್ಬರ್ಗಾದ ಎನ್‌. 
ವಿ. ಕಾಲೇಜುಗಳ ಆಡಳಿತ ವರ್ಗಕ್ಕೆ ಅಕಾದೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. ಪರೀಕ್ಷೆಗಳ ನಿಯಂತ್ರಕರಾಗಿ ಶ್ರೀ ಸಿ. ಆರ್‌. 
ಗಾಡಗೋಳಿ ಅವರು ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೂ ಅಕಾದೆಮಿಯು ತನ್ನ ಕೃತಜ್ಞತೆಗಳನ್ನು 
ಸಲ್ಲಿಸುತ್ತದೆ. 

f ಕಾರ್ಯಕಾರೀ ಸಮಿತಿಯ ಸಬೆಗಳು 


೧೯೯೪ನೆಯ ಸಾಲಿನಲ್ಲಿ ಅಕಾದೆಮಿಯ ಕಾರ್ಯಕಾರೀ ಸಮಿತಿಯು ಬೆಂಗಳೂರಿನಲ್ಲಿ ನಾಲ್ಕು ಬಾರಿ (೩-೪-೧೯೯೪, 
೧೬-೬-೧೯೯೪ ಮತ್ತು ೨೨-೧೧-೧೯೯೪) ಮತ್ತು ಸೊಂಡೂರಿನಲ್ಲಿ (೧೦-೭-೧೯೯೪) ಒಮ್ಮೆ ಸಭೆ ಸೇರಿ ಅಕಾದೆಮಿಯ 
ಕಾರ್ಯಗಳು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದೆ. ಸೊಂಡೂರಿನಲ್ಲಿ ೬-೭-೧೯೯೪ ರಂದು ನಡೆದ ಸರ್ವಸದಸ್ಮರ 
ಸಭೆಯಲ್ಲಿ ಮುಂದಿನ ಎರಡು ವರ್ಷಗಳ ಕಾಲಾವಧಿಗೆ ಆಯ್ಕೆ ಗೊಂಡ ಕಾರ್ಯಕಾರಿ ಸಮಿತಿಯ ಸದಸ್ಕರು ೧೦-೭-೧೯೯೪ 
ರಂದು ಸೊಂಡೂರಿನಲ್ಲೇ ಸಭೆ ಸೇರಿ, ಕಳೆದ ವರ್ಷದ ಪದಾಧಿಕಾರಿಗಳೇ ಮುಂದುವರಿಯಬೇಕೆಂದು ಅಭಿಪ್ರಾಯಪಟ್ಟರು. 
ಹಾಗಾಗಿ ಅದನ್ನು ಒಪ್ಪಲಾಗಿದೆ. ಕಾರ್ಯಕಾರೀ ಸಮಿತಿಯ ಸಭೆಗಳಲ್ಲಿ ಪಾಲ್ಗೊಂಡು ಅಥವಾ ಪಾಲ್ಗೊಳ್ಳಲಾಗದಿದ್ದ 
ಸಮಯದಲ್ಲಿ ಪತ್ರಮುಖೇನ ಸಲಹೆ ಸೂಚನೆಗಳನ್ನು ನೀಡಿ ಅಕಾದೆಮಿಯು ಒಳ್ಳೆಯ ಕಾರ್ಯ ನಡೆಸಲು ನೆರವಾಗುತ್ತಿ ರುವ 
ಕಾರ್ಯಕಾರೀ ಸಮಿತಿಯ ಎಲ್ಲ ಸದಸ್ಯರಿಗೂ ಅಕಾದೆಮಿ ಕೃತಜ್ಞವಾಗಿದೆ. 


ಸದಸ್ಯರ ಸಂಖ್ಯೆ 
ಈ ವರದಿಯನ್ನು ಸಿದ್ದಪಡಿಸುತ್ತಿರುವ ವೇಳೆಗೆ ಅಕಾದೆಮಿಯ ಸದಸ್ಯತ್ವದ ವಿವರಗಳು ಹೀಗಿವೆ. 


ಆಜೀವ - ೬೯೦ 
ಸಾಮಾನ್ಯ - ೨೦ 
ಒಟ್ಟು ೭೧೦ 


ಅಕಾಡೆಮಿಯ ಘಟಕಗಳು 


ಈ ವರ್ಷವೂ ಶ್ರೀ ತ. ರಂ. ಕೃಷ್ಣೇಗೌಡ ಅವರ ಅಧ್ಯಕ್ಷ: ತೆಯಲ್ಲಿ ಬೆಂಗಳೂರು ನಗರ ಘಟಕವೂ, ಡಾ ಎಂ. ಎಸ್‌. 
ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಮೈಸೂರು ಘಟಕವೂ, ಶ್ರೀ ಕುಂ. ಬಾ. ಸದಾಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ 
ಜಿಲ್ಲಾ ಘಟಕವೂ ಕಾರ್ಯನಿರ್ವಹಿಸುತ್ತಿವೆ. 


ಇತಿಹಾಸ ದರ್ಶನ / ೩೧೮ 


ಸಂತಾಪ ಸೂಚನೆ 


ಕರ್ನಾಟಕ ಇತಿಹಾಸ ಅಕಾದೆಮಿಯ ೨ನೇ ವಾರ್ಷಿಕ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಖ್ಯಾತ ಶಾಸನತಜ್ಞ ಡಾ| ಜಿ. 
ಎಸ್‌. ಗಾಯಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ರಾಷ್ಟ್ರಕವಿ ಡಾ॥ಕೆ. ವಿ. ಪುಟ್ಟಪ್ಪ, ಖ್ಯಾತ ಇತಿಹಾಸಕಾರ ಡಾ! ಎಂ. ಎಚ್‌. 
ಗೋಪಾಲ್‌, ಇತಿಹಾಸಕ್ಕೆ ಸಂಬಂಧಿಸಿದ ಚಲನ ಚಿತ್ರಗಳನ್ನು ನಿರ್ಮಿಸಿ ಹೆಸರು ಪಡೆದಿದ್ದ ಖ್ಯಾತ ನಟ ಬಾಲಕೃಷ್ಣ ಅವರ 
ನಿಧನಕ್ಕೆ ಅಕಾದೆಮಿಯು ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. 


ಕೃತಜ್ಞತೆಗಳು 


ಅಕಾದೆಮಿಯ ೮ನೆಯ ವಾರ್ಷಿಕ ಸಮ್ಮೆಳನಕ್ಕೆ ಆಶ್ರಯ ನೀಡಿದ ಸೊಂಡೂರಿನ ಕರ್ನಾಟಕ ಸೇವಾ ಸಂಘ, ನೇತೃತ್ವ 
ವಹಿಸಿದ ಶ್ರೀ ಎಂ. ವೈ. ಘೋರ್ಪಡೆ, ನೆರವು ನಡಿದ ಶ್ರೀ ಆರ್‌. ಎಸ್‌. ರೋಹಿಡೇಕರ್‌, ಶ್ರೀ ಜನಾರ್ದನ ಅವರಿಗೆ 
ಅಕಾದೆಮಿಯು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿ 
ಸಹಕರಿಸುತ್ತಿರುವ ಕರ್ನಾಟಕ ರಾಜ್ಯ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯದ ನಿರ್ದೆಶಕರು ಮತ್ತು 
ಅಧಿಕಾರ ವರ್ಗಕ್ಕೆ, ಇತಿಹಾಸ ದರ್ಶನ ಸಂಚಿಕೆಯ ಮುದ್ರಣಕ್ಕೆ ಸ್ವಲ್ಪ ಮಟ್ಟಿನ ನೆರವು ನೀಡುತ್ತಿರುವ ಐ. ಸಿ. ಎಚ್‌. ಆರ್‌. 
ಸಂಸ್ಥೆಗೆ, ಇತಿಹಾಸ ದರ್ಶನ ಮತ್ತು ಐತಿಹಾಸಿಕ ಪರಂಪರೆ ಉಳಿಸಿ ಭಿತ್ತಿ ಪತ್ರಗಳ ಮುದ್ರಣ ಕಾರ್ಯವನ್ನು ಸ್ವಂತದ್ದೆಂಬಂತೆ 
ಮಾಡಿ ಸಹಕರಿಸುತ್ತಿರುವ ಬೆಂಗಳೂರಿನ ಲಕ್ಷ್ಮಿ ಮುದ್ರಣಾಲಯದ ಶ್ರೀ ಅಶೋಕ್‌ಕುಮಾರ್‌ ಮತ್ತು ಅವರ ಸಿಬ್ಬಂದಿಗೆ 
ಅಕಾದೆಮಿಯು ಕೃತಜ್ಞತೆ ಸಲ್ಲಿಸುತ್ತದೆ. | 

ಅಕಾದೆಮಿಯ ಬಹುತೇಕ ಸದಸ್ಮರು ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಾ, ಅಕಾದೆಮಿಯ ಯಶಸ್ಸಿಗೆ 
ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಧನ್ಮವಾದಗಳು. 


ಅಕಾದೆಮಿಯ ಈ ವರೆಗಿನ ಸಾಧನೆಗೆ ನೀವೇ ಕಾರಣ. ಮುಂದಿನ ದಿನಗಳಲ್ಲೂ ಅಕಾದೆಮಿಯ ಕಾರ್ಯಗಳು ಮತ್ತಷ್ಟು 
ಯಶಸ್ವಿಯಾಗಲು, ಕರ್ನಾಟಕದ ಇತಿಹಾಸದ ಬಗೆಗೆ ಪ್ರೀತಿ ಮತ್ತು ಆಸಕ್ತಿ ಹುಟ್ಟಲು ನೀವೇ ಸಹಕರಿಸಬೇಕು ಎಂಬುದು 
ನಮ್ಮೆಲ್ಲರ ಕೋರಿಕೆ. 
ಡಾ! ಎಚ್‌. ಎಸ್‌. ಗೋಪಾಲರಾವ್‌, 
ಪ್ರಧಾನ ಕಾರ್ಯದರ್ಶಿ, 
(ಕಾರ್ಯಕಾರಿ ಸಮಿತಿಯ ಅನುಮತಿಯೊಂದಿಗೆ) 


ಇತಿಹಾಸ ದರ್ಶನ / ೩೧೯ 


